ಸಂಪಾದಕ: ಚಂದ್ರಶೇಖರ ಪಾಟೀಲ 


ಶಾಂಶ ಹುಡಗಿ : ಶ್ರೀ ಚೆನ್ನಬಸವ ಚರಿತೆ 
ನವ ಹಕ್ಕುಗಳು 
ನಧಾನಿ ಅವರ ವಿಮರ್ಶೆ 


ತಿನಾಥರ "ಸಂಬಂಧ' : ಬದುಕಿನ 
ನಿನ್ನ ನೆಲೆಗಳ ಸಂಶೋಧನೆ 


ಸವಣ್ಣ: ಹೊಸಗನ್ನಡ ಕವಿಗಳು ಕಂಡಂತೆ 


3ರಾಜ ಹುಳಿಯಾರ ಕತೆಗಳಲ್ಲಿ 
ಜಕಾರಣದ ಸ್ವರೂಪ 


ಲ್ಲ” : ಕನ್ನಡ ಪದವೆ? ಸಂಸ್ಕೃತ ಪದವೆ? 


ಂಪಾಕಾಲಂ 
'ತಿಹಾಸ ಹೊಡಮರಳುವ ಕಾಲ 


ಜದ 
ಟಿ 

ಘ್ರ) 
ಮ 
ತ್ಡ 


ದೆ - 
ಸೆಫ್ಟೆಂಬರ-ಅಕ್ಟೋಬರ 


ಸಂಕ್ರಮಣ ಪ್ರಕಾಶನ, ಬೆಂಗಳೂರು ೨೦೧೬ 


ಸಂಶುವಷಣ 


ವಾರ್ಷಿಕ ಚಂದಾ : ರೂ. ೨೦೦ 
ಐದು ವರ್ಷಕ್ಕೆ : ರೂ.೯೦೦ 
ಆಜೀವ ಚಂದಾ : ರೂ. ೩,೦೦೦ 
ಮಹಾ ಪೋಷಕತ್ವ : ರೂ. ೫,೦೦೦ 


ಫೋನು: ೦೮೦-೨೬೩೨ ೩೩ ೪೪ 
ಮೊಬೈಲ್‌: ೯೪೪೯೦-೬೯೩೪೪ 


ಈ ಸಂಚಿಕೆಯಲ್ಲಿ 
ಇತಿಹಾಸ ಹೊಡಮರಳುವ ಕಾಲ 


ಸಾಹಿತ್ಯ ಸಂಕಲನ ಚಂದ್ರಶೇಖರ ಪಾಟೀಲ 2 
ಸಂಪುಟ: ೫೧ ಸಂಚಿಕೆ:೦೫ | ದಶಾಂಶ ಹುಡಗಿ : ಶ್ರೀ ಚೆನ್ನಬಸವ ಚರಿತೆ 
ಸಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ವೀರಣ್ಣ ದಂಡೆ ೧೩ 

ಸಂಪಾದಕ ಮಾನವ ಹಕ್ಕುಗಳು 

ಚಂದ್ರಶೇಖರ ಪಾಟೀಲ (ಚಂಪಾ) ಎಸ್‌. ಆರ್‌. ನಾಯಕ ೩೧ . 
ವ್ಯವಸ್ಥಾಪಕ ಅವಧಾನಿ ಅವರ "ವಮರ್ಶೆ' 

ಸುನಿಲ ಪಾಟೀಲ ಆರ್ಕೆ ಮಣಿಪಾಲ ೪೩ 


ಶಾಂತಿನಾಥರ “ಸಂಬಂಧ' : ಬದುಕಿನ ವಿಭಿನ್ನ 
ನೆಲೆಗಳ ಶೋಧನೆ 


ಶ್ವೇತ ಸಿ. ೪೮ 


ಬಸವಣ್ಣ : ಹೊಸಗನ್ನಡ ಕವಿಗಳು ಕಂಡಂತೆ 


ವೈ. ಎಂ. ಯಾಕೊಳ್ಳಿ ಬಣ 
ಸಂಕ್ರಮಣ ಪ್ರಕಾಶನ 
ಎರಡನೆ ಮೇನ್‌, ಜ್ಯೋತಿ ಲೇಔಟ್‌ ನಟರಾಜ ಹುಳಿಯಾರ ಕತೆಗಳಲ್ಲಿ 
ಜರಗನಹಳ್ಳಿ, ವಾರ್ಡ್‌-೧೮೬, ಜೆ.ಪಿ. ರಾಜಕಾರಣದ ಸ್ಹರೂಪ 
ನಗರ ಅಂಚೆ, ಬೆಂಗಳೂರು ೫೬೦ ೦೭೮ ಮಹಾಂತೇಶ ಪಾಟೀಲ ೬೬ 


"ಮಲ್ಲ' : ಕನ್ನಡ ಪದವೆ? ಸಂಸ್ಕೃತ ಪದವೆ? 


ಜ್ಯೋತಿ ಹೊಸೂರ ೭೫ 

ಸಂಕ್ರಮಣ ಪ್ರಕಾಶನ : ಬ್ಯಾಂಕ್‌ ಖಾತೆ 

ಕರೆಂಟ್‌ ಅಕೌಂಟ್‌ 

ಸಂಖ್ಯೆ: ೫೪೦೨೧೨-೫೫೭೪೯ 

ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರು (588) 

ಬಸವನಗುಡಿ ಶಾಖೆ, ಬೆಂಗಳೂರು - ೦೪. ಕಾವ್ಮ 

IFSC No. SBMY 00 40014 
ವೀರಲಿಂಗನ ಗೌಡ್ರ ೧೧ 
ಎಚ್‌. ಎಸ್‌. ಮುಕ್ತಾಯಕ್ಕ ೨೭ 
ಅಲ್ಲಮಪ್ರಭು ಬೆಟ್ಟದೂರು ೪೧ 

೪೨ 


ನೇತ್ರಾ ಪ್ರಿಂಟರ್ಸ್‌ 
ಬೆಂಗಳೂರು-೫೬೦ ೦೧೮ 


| ಚಂಪಾಕಾಲಂ | 


* ಚಂದ್ರಶೇಖರ ಪಾಟೀಲ 


ಇತಿಹಾಸ ಹೊಡಮರಳುವ ಕಾಲ 


| "ದಸಂಸ ಛಿದ್ರಕ್ಕೆ ದೇವನೂರ ಮಹಾದೇವ ಹೊಣೆ' 


ಚಾಮರಾಜನಗರ : "ರಾಜ್ಯದಲ್ಲಿ ದಲಿತ ಸಂಘರ್ಷ ಸಮಿತಿಯು 
ಛಿದ್ರಗೊಳ್ಳಲು ಸಾಹಿತಿ ದೇವನೂರ ಮಹಾದೇವ ಅವರೇ ನೇರ 
ಕಾರಣರಾಗಿದ್ದಾರೆ. ಇದನ್ನು ನಾನು ದುಃಖದಿ೦ದ ಹಾಗೂ ಕಠೋರವಾಗಿ 
ಹೇಳುತ್ತಿದ್ದೇನೆ' ಎಂದು ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯ 


ಪ್ರೊ. ಎಚ್‌. ಗೋವಿಂದಯ್ಯ ಹೇಳಿದರು. 


ನಗರದ ಜೆ.ಎಚ್‌.ಪಟೇಲ್‌ ಸಭಾ೦ಗಣದಲ್ಲಿ ಶುಕ್ರವಾರ ಕನ್ನಡ ಪುಸ್ತಕ 
ಪ್ರಾಧಿಕಾರ, ಸಿರಿಗನ್ನಡ ಪುಸ್ತಕ ಮಾರಾಟ ಮಳಿಗೆಯಿಂದ ಹಮ್ಮಿಕೊಂಡಿದ್ದ 
ರಾಜ್ಯಮಟ್ಟದ ವಿಚಾರ ಸಂಕಿರಣ ಮತ್ತು ಯುವ ಕವಿಗೋಷ್ಠಿ 
ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು. 


“ದೇವನೂರ ಮಹಾದೇವ ಅವರು ಸೃಜನಶೀಲ ಬರಹಗಾರ. ಆದರೆ, 
ಅವರ ಮಾತು ಮತ್ತು ನಡವಳಿಕೆಯಲ್ಲಿ ಸ್ಥಿಮಿತ ಇಲ್ಲದಿರುವುದೇ ದಲಿತ 
ಸಂಘಟನೆಗಳು ಗುಂಪುಗಳಾಗಿ ವಿಘಟನೆಯಾಗಲು ಕಾರಣವಾಗಿದೆ. 
ರಾಜ್ಯದಲ್ಲಿ ದಲಿತ ಸಂಘಟನೆಗಳಂತೆ ರೈತ ಸಂಘದಲ್ಲೂ ಹಲವು 
ಬಣಗಳು ಹುಟ್ಟಿಕೊಂಡಿವೆ" ಎಂದರು. 


- ಇದು ಪ್ರಜಾವಾಣಿ ದೈನಿಕದ ೨೦೧೬ ಅಕ್ಟೋಬರ್‌ ೧೫ರ ಸಂಪಾದಕೀಯ 
ಪುಟದಲ್ಲಿ ಬಂದಿರುವ ಒಂದು ವಿಶೇಷ ವರದಿ. ಎರಡು ನಿಮಿಷದ 
ಸುದ್ದಿಯಾದರೂ ಕಳೆದ ಅರ್ಧ ಶತಮಾನದ ಕರ್ನಾಟಕದ ವಿದ್ಯಮಾನಗಳನ್ನು 
ಮೆಲುಕು ಹಾಕುವಂತೆ ಮಾಡುವ ಸಮಾಚಾರ. 


ಎಚ್‌. ಗೋವಿಂದಯ್ಯ : ಈಗ ಭೂತವೇ ಆಗಿದೆಯೇನೋ ಎನ್ನುವಂತಿರುವ 
ಕಳೆದ ಶತಮಾನದ ಉತ್ತರಾರ್ಧದ ಎಪ್ಪತ್ತು-ಎಂಭತ್ತರ ದಶಕದಲ್ಲಿ ಪ್ರವರ್ಧಮಾನಕ್ಕೆ 
ಬಂದಿದ್ದ ದಲಿತ-ಬಂಡಾಯ ಚಳುವಳಿಯ ಸಂದರ್ಭದ ಒಂದು ಚಿರಪರಿಚಿತ 
ಹೆಸರು. ಕನ್ನಡ ಪ್ರಾಧ್ಯಾಪಕರು.. (ಅ ಚಳುವಳಿಯ ಬಹುತೇಕರು ಶಿಕ್ಷಣ 
ವಲಯದವರೇ). “ಅ ಆ ಇ ಈ' - ಎಂಬ ಒಂದೇ ಕವನದಿಂದ ತಮ್ಮ 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ೧ 


ಛಾಪು ಒತ್ತಿದ ಕವಿ. ಬಹಳ ಬರೆಯಲಿಲ್ಲ. ಆದರೆ ಚಿ೦ತನೆ, ಸಂಘಟನೆ, 
ಕ್ರಿಯಾಶೀಲತೆಗಳಿಗೆ ಮತ್ತೊಂದು ಹೆಸರು ಎಂಬಂತೆ ಇದ್ದವರು ಗೋವಿಂದಯ್ಯ 
ಮಾತು ಕಡಿಮೆ. ಮುನ್ನುಗುವ ಸ್ವಭಾವ ಅಲ್ಲವೇ ಅಲ್ಲ. (ಅವರು ಇತ್ತೀಚೆಗೆ 
ಕರ್ನಾಟಕ ಲೋಕಸೇವಾ" ಆಯೋಗಕ್ಕೆ - ಕೆ.ಪಿ.ಎಸ್‌.ಸಿ. ಸದಸ್ಯರು) 


ಅವರು ಮೊನ್ನೆಯ ಸಭೆಯಲ್ಲಿ ಹೆಸರಿಸಿರುವ ವ್ಯಕ್ತಿ. ಸದ್ಯಕ್ಕಂತೂ “ಜಗತ್‌ 
ಪ್ರಸಿದ್ಧ' ಎನ್ನಬಹುದಾದ ದೇವನೂರು ಮಹಾದೇವ. ("ಮಹದೇವಯ್ಯ' ಎಂಬ 
ಮೂಲ ನಾಮ ಚಾಲ್ತಿಗೆ ಬರುತ್ತಿದೆ) ಖ್ಯಾತ ಸೃಜನಶೀಲ ಬರಹಗಾರ. 


ಒಡಲಾಳ, ಕುಸುಮಬಾಲೆ - ನಮಗೆಲ್ಲ ಗೊತ್ತು. ಭಾರತ ಸರಕಾರದ ಪದ್ಮಶ್ರೀ 
ಪುರಸ್ಕೃತರು. (ಇತರ ಪದವಿಗಳು ನೂರಾರು). 


ನನಗೀಗ ಗೋವಿಂದಯ್ಯ ಪ್ರಸ್ತಾಪಿಸಿದ ವಿಷಯ ಮುಖ್ಯ ಅದೊಂದು ಕಾಲ : 
ಇತ್ತು. ಡಿ. ಎಸ್‌. ಎಸ್‌. (ದಲಿತ ಸಂಘರ್ಷ ಸಮಿತಿ) - ಅಂದರೆ ನಾಡಿನ 
ಮೈತುಂಬ ಬೆಂಕಿಯ ಹೊಳೆ ಹರಿಸುತ್ತಿದ್ದ ಸಂಘಟನೆ. ಸಾವಿರಾರು ವರ್ಷಗಳ 
ಬೆನ್ನ ಹೊರೆಯನ್ನು ಕೊಡವಿ ಕೆಳಗೆ ಕೆಡವಿ ಒಂದು ದಮನಿತ ಸಮುದಾಯ 
ಸೆಟೆದು ನಿಂತ ಸಂದರ್ಭ. ಎಲ್ಲಿಯೋ ಒ೦ದು ಅಪಮಾನ, ಒಂದು ಅತ್ಯಾಚಾರ, 
ಒಂದು ಕೊಲೆಯಾದರೂ - (ಈಗಿನಂತೆ ದಟ್ಟ ಸಂಪರ್ಕ ಜಾಲ ಇರದಿದ್ದರೂ) 
- ಒಂದೆರಡು ದಿನಗಳಲ್ಲಿ ಎಲ್ಲೆಡೆ ಮೋರ್ಚಾ, ಪ್ರತಿಭಟನೆ, ಮುತ್ತಿಗೆ; ಪ್ರಭುತ್ವಕ್ಕೆ 
ಚುರುಕು. ನಂತರ ನಿರೀಕ್ಷಿಸಿದಷ್ಟು ಅಲ್ಲದಿದ್ದರೂ ತಕ್ಕಮಟ್ಟಿನ ಪರಿಹಾರ. 
ಮುಂದಿನ ಹೋರಾಟಕ್ಕೆ ಚಾಲನೆ. ಈ ಚಾಲನೆಗೆ ತ್ವರಿತ ಲಯ ಮತ್ತು ವೇಗ 
ಬಂದದ್ದು - ದಲಿತ ವಲಯಕ್ಕೆ ಬೆಂಬಲವಾಗಿ ಸಮಾಜದ ಇತರ ವರ್ಗಗಳ 
/ ಜಾತಿಗಳ ಎಚ್ಚೆತ್ತ ಚೇತನಗಳೂ ನಿಂತಿದ್ದರಿಂದ. ಅದೊಂದು "ದಲಿತ' 
ಮುಂಚೂಣಿ ನಾಯಕತ್ವದ ಸರ್ವ ವರ್ಗಗಳ 'ಬಂಡಾಯ' ಚಳುವಳಿ. 
ಪುರೋಹಿತ ಶಾಹಿ ಮತ್ತು ಬಂಡವಾಳಶಾಹಿಯ ವಿರುದ್ದದ ಈ ಬೆಳವಣಿಗೆ 
ಇಡೀ ವ್ಯವಸ್ಥೆಯನ್ನೇ ಎದುರು ಹಾಕಿಕೊಂಡಿತ್ತು... ಮಧ್ಯಂತರದ ಅವಧಿಯಲ್ಲಿ 
೧೯೭೪ರಲ್ಲಿ ಕುವೆಂಪು ಮಾರ್ಗದರ್ಶನದಲ್ಲಿ ಸುರುವಾದ 'ಒಕ್ಕೂಟ' - 
(ಕರ್ನಾಟಕ ಕಲಾವಿದರ ಮತ್ತು ಬರಹಗಾರರ ಒಕ್ಕೂಟ) — ಮುಖ್ಯವಾಗಿ 
ಬ್ರಾಹ್ಮಣ್ಯ - ವಿರೋಧಿ ನೆಲೆಯ ಶೂದ್ರ ಚಳುವಳಿಯ ವೇದಿಕೆಯಾಗಿದ್ದರೂ 
ಬರಬರುತ್ತ ಇತರ ಎಡಪಂಧಿಯ, ಪ್ರಗತಿಪರ ಶಕ್ತಿಗಳನ್ನು ಒಳಗೊಂಡು 
೧೯೭೯ರ ಹೊತ್ತಿಗೆ ಮಾರ್ಕ್ಸ್‌-ಲೋಹಿಯಾ-ಅಂಬೇಡ್ಕರ್‌ ವಿಚಾರಧಾರೆಯ 
ಸಂಗಮವಾಗಿ "ಬಂಡಾಯ ಸಾಹಿತ್ಯ ಸಂಘಟನೆ” ಕಣ್ಣು-ಮೂಗು ಪಡೆಯಿತು. 


ಗಿ ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


ನಂತರ ಕೈ-ಕಾಲು ಎಲ್ಲವೂ ಮೂಡಿ ಕಳೆದ ಶತಮಾನದ ಕೊನೆಯವರೆಗೂ 
ನಾಡಿನ ಸಾಹಿತ್ಯ-ಸಾಂಸ್ಕೃತಿಕ-(ಸ್ವಲ್ಪ ಮಟ್ಟಿಗೆ) ರಾಜಕೀಯ ರಂಗದಲ್ಲಿ ಹೊಸ 
ಸಂಚಲನಕ್ಕೆ ಕಾರಣವಾಯಿತು... ಇದೆಲ್ಲ ಇತಿಹಾಸ. ಈ ಮೂರು ದಶಕಗಳ 
ಬೀಸಿನಲ್ಲಿ ಒಂದೇ ದಿಕ್ಕಿನಲ್ಲಿ, ಆದರೆ ವಿಭಿನ್ನ ದಾರಿಗಳ ಗುಂಟ ಎಷ್ಟೊಂದು 
ಚಳುವಳಿಗಳು!.. ಇಂದಿರಾ ಗಾಂಧಿಯ ಫ್ಯಾಶಿಸ್ಟ್‌ ತುರ್ತು ಪರಿಸ್ಥಿತಿ; ಜೆಪಿ 
ಆಂದೋಲನ; ಕರ್ನಾಟಕದಲ್ಲಿ ಭಾಷೆ-ಶಿಕ್ಷಣ ಕುರಿತು ಗೋಕಾಕ ಚಳುವಳಿ; 
ಸಾಮಾಜಿಕ ನ್ಯಾಯದ ತುಡಿತದ ಮಂಡಲ್‌ ಚಳುವಳಿ. ನನ್ನ ವಾರಿಗೆಯ 
ಸಾವಿರಾರು ಸಂಗಾತಿಗಳದು ಈ ದೃಶ್ಯಮಾಲೆಗೆ ಪ್ರೇಕ್ಷಕರಾಗಿ, ಒಮ್ಮೊಮ್ಮೆ ಪಾತ್ರ 
ಧಾರಿಗಳಾಗಿ, ಅನೇಕ ಸಲ ಸೂತ್ರಧಾರಿಗಳೂ ಆಗಿ ಪಾಲುಗೊಂಡ ಅಪರೂಪದ 
ಪೀಳಿಗೆ. 


ಈಗ ಮತ್ತೆ ಗೋವಿಂದಯ್ಯ ಕಡೆಗೆ ಬರೋಣ. 


ಸುರುವಾತಿನಲ್ಲಿ 'ದಲಿತ' "ಬ೦ಡಾಯ'ಗಳು ಏಕೋಭಾವದಿಂದಲೇ ಮುನ್ನಡೆದರೂ 
ಮುಂದೆ ಅದು ಬೇರೆ ಇದು ಬೇರೆ ಅಂತ ಬಿಂಬಿಸಲ್ಪಟ್ಟವು. "ದಲಿತ ಪ್ರಜ್ಞೆ, 
"ಶೂದ್ರ ಪ್ರಜ್ಞೆ ಪದಪುಂಜಗಳು ಚಾಲ್ತಿಗೆ ಬಂದವು. ಈ ಹೊತ್ತಿಗೆ ಸೃಜನಶಿಲತೆಯ 
ಸತ್ವ ಕಳೆದುಕೊಂಡಿದ್ದ "ನವ್ಯ' ಸಾಹಿತ್ಯ 'ವಿಮರ್ಶೆ'ಯಲ್ಲಿ ಮಾತ್ರ ಪ್ರಭಾವ 
ಉಳಿಸಿಕೊಂಡು ತನ್ನ ಆಟ ಆಡತೊಡಗಿತ್ತು ಸಾಹಿತ್ಯ ಕ್ರಿಯೆಯಲ್ಲಿ ಸಮುದಾಯದ 
ಪಾಲುಗಾರಿಕೆ ಹೆಚ್ಚಿದಂತೆಲ್ಲ ಶ್ರೇಷ್ಠತೆಯ ವ್ಯಸನವೂ ಗಾಢವಾಗತೊಡಗಿತ್ತು. 
' ಮೇಲ್ಜಾತಿಯ ಬಹುಪಾಲು ಗಣ್ಯರು ದಲಿತ-ಬಂಡಾಯದಿಂದ ದೂರವೇ 
ಉಳಿದರು. 


ತೀ 


ಮೊದಮೊದಲು ನವೋದಯ - ಪ್ರಗತಿಶೀಲ - ನವ್ಯದ ಕವಿನೆರಳಿನಲ್ಲೇ 
ಬೆಳೆಯುತ್ತಿದ್ದ ನನಗೆ - (ನನ್ನಂಥವರಿಗೆ) - ಸಾಮಾಜಿಕ ಪ್ರಜ್ಞೆ ಮತ್ತು ಕ್ರಿಯೆಯ 
ಮೊದಲ ಸ್ಪರ್ಶ ದೊರಕಿದ್ದು ಎಪ್ಪತ್ತರ ದಶಕದಲ್ಲಿ. ಆಗಿನ ವೈಚಾರಿಕ 
ಗುರುಗಳೆಂದರೆ ಸಮಾಜವಾದಿ ಚಿಂತನೆಯ ಕೆ. ಎಂ. ಶಂಕರಪ್ಪ, ಎಂ.ಡಿ. 
ನಂಜುಂಡಸ್ವಾಮಿ, ಪಿ. ಲಂಕೇಶ ಮತ್ತು ಪೂರ್ಣಚಂದ್ರ ತೇಜಸ್ವಿ ಮೊದಲು 
ಸಮಾಜವಾದಿ ಯುವಜನ ಸಭಾ, ನ೦ತರ ಒಕ್ಕೂಟ, ನಂತರ (ಜೇಪಿ 
ಆಂದೋಲನದ) ನವ ನಿರ್ಮಾಣ ಕ್ರಾಂತಿ, ನಂತರ ಬಂಡಾಯ ಸಾಹಿತ್ಯ 
ಸಂಘಟನೆ, ಕೊನೆಗೆ ಕನ್ನಡ ಕ್ರಿಯಾಸಮಿತಿ - ಇವು ನನಗಾಗಿ ತೆರೆದುಕೊಂಡ 
ಕ್ರಿಯಾವಲಯಗಳು. 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ೩ 


ಬಯಲು ಸೀಮೆಯ ನಮಗೆ ದಕ್ಷಿಣ ಕರ್ನಾಟಕದ ಬಿ.ಕೃಷ್ಣಪ್ಪ ದೇವಯ್ಯ 
ಹರವೆ. ದೇವನೂರ ಮಹದೇವ, ಗೋವಿಂದಯ್ಯ, ಸಿದ್ದಲಿಂಗಯ್ಯ ಮುಂತಾದವರು 
ಒಂದು ದಲಿತ ನಕ್ಷತ್ರ ಪುಂಜವಾಗಿದ್ದರು. ಅಂಬೇಡ್ಕರ ಲೋಹಿಯಾ ವಿಚಾರಗಳ 
ಗಟ್ಟಿ ನೆಲಗಟ್ಟಿನ ದಲಿತ ಸಂಘರ್ಷ ಸಮಿತಿ ರಾಷ್ಟ್ರಮಟ್ಟದ ಗಮನವನ್ನೇ 
ಸೆಳೆಯುವಂತಿತ್ತು. 

3 


ಈಗ 9? 


ಡಿ.ಎಸ್‌.ಎಸ್‌. ಛಿದ್ರ-ಛಿದವಾಗಿದೆ. ಸಂಘಟನೆ ಹೋಗಿ ವಿಘಟನೆಯಾಗಿದೆ. 
ಇದು ಕಣ್ಣಿಗೆ ಕಾಣುವ ಸತ್ಯ-ಕಠೋರ ಸತ್ಯ. ಕಠೋರವಾಗಿಯೇ ಹೇಳಿದ್ದಾರೆ 
ತಗ್ಗು ದನಿಯ. ಮೆದು ಮಾತಿನ ಗೋವಿಂದಯ್ಯ ಈ ಮಾತಿನ ಹಿಂದೆ ಸಿಟ್ಟು 
ಆವೇಶಗಳಿಲ್ಲ ಟೀಕೆ ಮಾಡುವ ಉಮೇದು ಇಲ್ಲ. "ದುಃಖ" ಇದೆ. - 
ಆದ್ದರಿಂದಲೇ ನಾವೆಲ್ಲ ಈ ಕುರಿತು ಗಂಭೀರ ಚಿಂತೆ, ಚಿಂತನೆ ಮಾಡುವುದು 
ಅನಿವಾರ್ಯ. 


ಇನ್ನೊಂದು ಬೆಳವಣಿಗೆ ಗಮನಾರ್ಹ. ೫೦-೬೦ರ ದಶಕದ ನವ್ಯ 
ಸಂದರ್ಭವಾಗಲಿ, ನಂತರದ ಪ್ರಾರಂಭಿಕ ದಲಿತ-ಬಂಡಾಯ ಸಂದರ್ಭ 
ವಾಗಲಿ ಹೆಚ್ಚು ಪ್ರಜಾಸತ್ತಾತ್ಮಕವಾಗಿತ್ತು. ಕೃತಿಗಳ ಬಗ್ಗೆ, ಕೃತಿಕಾರರ ಬಗ್ಗೆ ಮುಕ್ತ 
ಚರ್ಚೆ, ಸಂವಾದ, ವಿಮರ್ಶೆ ಚಾಲ್ತಿಯಲ್ಲಿತ್ತು ಈಗ ಆ ವಾತಾವರಣವಿಲ್ಲ. 
ಗೋವಿಂದಯ್ಯ ಹೇಳಿದ ಮಾತನ್ನು ಈಗ ಆ ವಲಯದಾಚೆಗಿನ ಯಾರೇ 
ಹೇಳಿದ್ದರೂ ಅದಕ್ಕೆ ಎಲ್ಲ ಬಗೆಯ ಬಣ್ಣ ಮೆತ್ತಿಕೊಳ್ಳುತ್ತಿದ್ದವೇನೋ. ಇದು 
ಹೇಳಿ ಕೇಳಿ "ಅಸಹಿಷ್ಣುತೆ'ಯ ಕಾಲವಲ್ಲವೇ? 


ಚಳುವಳಿಯ ಪ್ರವಾಹಕ್ಕೆ ಮೂಲ ಸೆಲೆಯಾಗಿದ್ದ ಒಂದು ಸಂಘಟನೆ “ಹಾಗೇ 
ಸುಮ್ಮನೆ' ಛಿದ್ರಗೊಳ್ಳುವುದಿಲ್ಲ. ಸೈದ್ಧಾಂತಿಕ ಶಿಥಿಲತೆ, ಸನ್ನಿವೇಶದ ಒತ್ತಡದ 
ಸ್ಥಿತ್ಯಂತರ, ನಾಯಕತ್ವದ ವೈಫಲ್ಯ, ಪ್ರಾಮಾಣಿಕತೆ-ಬದ್ಧತೆಗಳ ಕೊರತೆ - 
ಹೀಗೆ ಅನೇಕ ಕಾರಣ. ನಾನು ಕಂಡಂತೆ ಪ್ರೊಫೆಸರ್‌ ಬಿ. ಕೃಷ್ಣಪ್ಪ ಈ ಎಲ್ಲ 
ನೆಲೆಗಳಲ್ಲಿ ಒಬ್ಬ ಪರಿಪೂರ್ಣ ನಾಯಕ. ತಾವು ನಂಬಿದ ಮೌಲ್ಯಗಳಿಗೆ 
ಬದುಕನ್ನೇ ತೆತ್ತವರು. ಕಾಯಕದಲ್ಲಿಯೇ ಕೊನೆ ಕಂಡವರು. ದೇವಯ್ಯ ಹರವೆ 
- ತಮ್ಮ ವೈಚಾರಿಕ ಸ್ಪಷ್ಟತೆ-ಪ್ರಖರತೆಗಳಿಂದ ಇಡೀ ಚಳುವಳಿಗೆ ಜೀವ 
ತುಂಬಿದವರು. ಇವರಿಬ್ಬರೂ ರಂಗದಿಂದ ನಿರ್ಗಮಿಸಿದ ನಂತರ, ನಮ್ಮ 
ವಾಲೀಕಾರ ಚೆನ್ನಣ್ಣ “ನೀ ಹೋದ ಮರುದಿನ..' ಅಂತ ಬಾಬಾ ಸಾಹೇಬರನ್ನು 


೪ ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


ಕುರಿತು ಬರೆದ ಅಳಲು-ಗೀತೆಯಂತೆ, ಈ ನಾಡಿನ ದಲಿತ ಚಳುವಳಿ ಯಾಕೆ 
ಗೋಳಾಡಬೇಕಾಗಿ ಬಂದಿದೆ? 


ಚಳುವಳಿಯ ಅರೆಕಾಲಿಕ ಅಥವಾ ಪೂರ್ಣ ಯಶಸ್ಸಿನ ಒಂದು ಹಂತದಲ್ಲಿ 
ಫಲಾನುಭವದ ಒಂದು ಪರ್ವ ಬರುತ್ತದೆ. ದೇವನೂರು ಮತ್ತು ಸಿದ್ದಲಿಂಗಯ್ಯ 
- ದಲಿತ ಸಾಹಿತ್ಯವಲಯದ ಎರಡು ಮುಖ್ಯ ದನಿಗಳು. ಇವರಷ್ಟೇ ಪ್ರತಿಭೆಯ 
ಅನೇಕರಿದ್ದರೂ ಇವರಷ್ಟು 'ಫಲಾನುಭವಿ'ಗಳು ಯಾರೂ ಇಲ್ಲ. ನವ್ಯ-ಸಾಹಿತ್ಯ- 
ರಾಜಕಾರಣದ ನಂತರವೂ ಈ ಪರಿಸ್ಥಿತಿ ಬದಲಾಗಲಿಲ್ಲ. ಆಸಾ ವಿಶ್ಲೇಷಣೆ 
ಅಂದರೆ ಮತ್ತೊಂದು ದಂಡಕಾರಣ್ಯ ಅದು ಸದ್ಯ ಬೇಡ). 


ಬಿ.ಕೆ.-ಹರವೆ ನಂತರ ಎಲ್ಲರ ಕಣ್ಣು ಈ ಇಬ್ಬರ ಮೇಲೆಯೇ. ಹಾಗೆ 
ನೋಡಿದರೆ ಇದ್ದರೂ ತೀವ್ರ ಪ್ರಮಾಣದ ಈ "ಆಕಿ ಸ'ರಲ್ಲ. ಏನೇ ಶಕ್ತಿ 
ಇದ್ದರೂ ಮಾತಿನದು, ಬರಹದ್ದು. ಸಿದ್ದಲಿಂಗಯ್ಯ ನವರ “ಕಲಾ ಒದೀರ್ಲಾ'ಗಳ 
ಜೊತೆಗೇ ಅವರ ಅನೇಕ ಹಾಡುಗಳು ಎಲ್ಲ ಜನಪರ ಆಂದೋಲನಗಳ 
ಘೋಷವಾಕ್ಯಗಳಾಗಿದ್ದವು. ದೇವನೂರರ ತೂಕದ ಮಾತುಗಳು, ಅವರ 
ಮೌನದಿಂದಾಗಿ ಮತ್ತಷ್ಟು ತೂಕ ಹೆಚ್ಚಿಸಿಕೊಂಡು, ಕೇಳುಗರ ವೈಚಾರಿಕ 
ಕ್ಷಿತಿಜವನ್ನು ಹರವು ಮಾಡುವಂತಿದ್ದವು. ಕರ್ನಾಟಕದ ಎಲ್ಲಾ ಆಂದೋಲನಗಳಿಗೆ 
ಇಂಥ "ಸಾಂಸ್ಕೃತಿಕ" ಆಯಾಮ ಇರುವುದೊಂದು ಹೆಗ್ಗಳಿಕೆ. ಪ್ರಚಂಡ ಸಾಧ್ಯತೆ 
ಹೊಂದಿದ ಇವರಿಬ್ಬರೂ ಸೈದ್ಧಾಂತಿಕ ಸಮಗ್ರತೆಯನ್ನು ಕಾಪಾಡಿಕೊಳ್ಳಲು 
ವಿಫಲರಾದರೆ? ದೇವನೂರರ ಬಗ್ಗೆ ಗೋವಿಂದಯ್ಯ ಹೇಳುವ ಈ ಮಾತು 

"ಅವರ ಮಾತು ಮತ್ತು ನಡವಳಿಕೆಯಲ್ಲಿ ಸ್ಥಿಮಿತ ಇಲ್ಲದಿರುವುದೇ. 
ವಿಘಟನೆಗೆ ಕಾರಣ" - ಏನನ್ನು ಸೂಚಿಸುತ್ತದೆ? 


ಮಾತು ಮತ್ತು ವರ್ತನೆಯನ್ನು ನಿಯಂತ್ರಿಸುವುದು ಆಲೋಚನೆ ಮತ್ತು ವಿವೇಕ. 
ಇದೇ ಸೈದ್ಧಾಂತಿಕ ಗ್ರಹಿಕೆಯ ನೆಲಗಟ್ಟು ಹಾಗೆ ನೋಡಿದರೆ, ದಲಿತ 
ಚಳುವಳಿಯ ಬುನಾದಿಯೇ ಅಂಬೇಡ್ಕರ್‌ ಸಿದ್ಧಾಂತ. ಈ ದೇಶದ ವೈದಿಕರಿಗೆ 
ಬುನಾದಿಯಾಗಿರುವ 'ಮನುವಾದ'ದಷ್ಟೇ ಭದ್ರವಾಗಿರುವ ಸಿದ್ಧಾಂತವಿದು. 
ಅವರಿಗೆ ಇರಲಾರದ "“ಗೊ೦ದಲ' ಇವರಿಗೂ ಇರಬೇಕಾಗಿಲ್ಲ. ge ಬೆನ್ನಿಗೆ 
ಆಕಾಶದಷ್ಟು ಅನಂತವಾಗಿರುವ ಬುದ್ಧ-ದರ್ಶನವಿದೆ. 


ಆದರೆ ದುರಂತವೆಂದರೆ ಅಂಬೇಡ್ಕರ್‌ ಎಂಬ ಆಕಾಶವನ್ನು ಮಡಿಚಿ ಮಡಿಚಿ 
“ದಲಿತ' ಪ್ಯಾಕೆಟ್ಟಿನಲ್ಲಿ ಬಂಧಿಸಿಟ್ಟಿರುವುದು. ಈ ಪ್ರಕ್ರಿಯೆ ಕೂಡ ಪ್ರಕೃತಿ 
ಸಹಜವೋ, ಆಕಸ್ಮಿಕವೋ, ಅವಘಡವೋ ನನಗೆ ಗೊತ್ತಿಲ್ಲ. 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ೫ 


ನೇರವಾಗಿ ವಿಷಯಕ್ಕೆ ಬರೋಣ. ಈ ನಾಡಿನ ಎಲ್ಲ ಸಮುದಾಯಗಳೊಂದಿಗೆ 
ನನ್ನ ಒಡನಾಟ. ನನ್ನ ಮನೆ - ಪರಿಸರ - ಊರು ಇದಕ್ಕೆ ಕಾರಣ. ಸಾಮಾಜಿಕ 
ಶ್ರೇಣೀಕರಣದಲ್ಲಿ ಮಧ್ಯಮ ಜಾತಿ. ವರ್ಗ : ಮೇಲು ಮಧ್ಯಮ ವರ್ಗ. 
ಬದುಕಿನ ೪೦-೫೦ ವರ್ಷ ಶಿಕ್ಷಣ-ಸಾಹಿತ್ಯ-ಸಾಮಾಜಿಕ “ಕ್ರಯೆಯಲ್ಲೇ 
ನಿರತನಾಗಿರುವುದರಿಂದ ಸಹಜವಾಗಿಯೇ ಜಾತಿ ರಹಿತ, ವರ್ಗ-ರಹಿತ, ಸಮ- 
ಸಮಾಜದ ನಿರ್ಮಾಣದ ಕನಸು ನನ್ನದು. ಒಬ್ಬ ಸಮಾಜವಾದಿ (ಸೋಶಲಿಸ್ಟ್‌) 
ಎಂಬುದೇ ನನ್ನ ಅಸ್ಮಿತೆ - ಚಹ 


ಎಲ್ಲ ಸಮುದಾಯದ ಒಡನಾಟ - ಎಂದೆ. ವಿಶೇಷ ಒಡನಾಟ ದಲಿತ 
ಸಂಗಾತಿಗಳೊಂದಿಗೆ. ಈಗ ನೂರಾರು “ಡಿ.ಎಸ್‌.ಎಸ್‌.'ಗಳು. ಅವೀಗ ಬರಿ 
ಡಿಎಸ್‌ಎಸ್‌ ಅಲ್ಲ. ಬ್ರ್ಯಾಕೆಟ್‌ನಲ್ಲಿ ತರತರದ ಉಪನಾಮಗಳು. ಆದರೆ 
ಲೆಟರ್‌ಹೆಡ್‌, ಬ್ಯಾನರು, ಮಾತು, ಬರಹಗಳಲ್ಲಿ ಅಂಬೇಡ್ಕರ್‌ ಖಾಯಂ. 


ಎಲ್ಲ ವೇದಿಕೆಗಳಲ್ಲಿ ನನ್ನ ಮಾತಿನ ಒಂದು ಮುಖ್ಯ ಎಳೆ : ಬಾಬಾಸಾಹೇಬ 
ಇಡೀ ಮನುಕುಲದ ನಾಯಕ. ಏಸು, ಬುದ್ಧ, ಬಸವ - ಎಲ್ಲರ ಹಾಗೆ. ಆದರೆ 
ಅವರೆಲ್ಲ ಬಂದಿಗಳು. ಓಕೆ. ಇಂಡಿಯಾದ ದಲಿತ ಕುಲಕ್ಕಂತೂ ಅವರು ಏಕೈಕ 
ನಾಯಕ : ಉಳಿದೆಲ್ಲ ನಾಯಕರ ಸಂಕೇತಸಾರ. ಅವರ ನಿರಂತರ ಸಂಘರ್ಷ 
ಇದ್ದದ್ದು ಅ-ನೈಸರ್ಗಿಕವಾದ, ಅ-ಸಹಜವಾದ, ಅ-ಮಾನವೀಯವಾದ ಮಾನವ 
ನಿರ್ಮಿತ ತಾರ-ತಮ್ಯದ ವಿರುದ್ದ - ಅಲ್ಲವೆ? 


ಈಗ ಯಾರನ್ನಾದರೂ "ನೀವು ದಲಿತರೇ?” ಅಂತ ಕೇಳಿದರೆ ಉತ್ತರ ಸರಳ 
ಇಲ್ಲ; ನಾನು ಲೆಫ್ಟು - ನಾನು ರೈಟು; ಎಡಗೈ-ಬಲಗೈ... 


3 


ಸಿದ್ಧಲಿಂಗಯ್ಯ 'ಹೊಲೆ ಮಾದಿಗರ ಹಾಡು' ಬರೆದಾಗ "ಪ್ರಬುದ್ಧ ಕರ್ನಾಟಕ'ದಲ್ಲಿ 
ನಾನೇ ಅದರ ವಿಮರ್ಶೆ ಮಾಡಿದ ನೆನಪಿದೆ. ಅಲ್ಲಿ ಹೊಲೆಮಾದಿಗ ಒಂದೇ 
ಪದ, ನಡುವೆ ಹೈಫನ್ನು ಕೂಡ ಇಲ್ಲ. ಈಗ "ಹೊಲೆ' ಬೇರೆ, "ಮಾದಿಗ' ಬೇರೆ. 
ಲೋಕದ ಡೊಂಕ ತಿದ್ದಲು ಹೊರಟವರು ಈಗೇನು ಮಾಡಬೇಕು? 


ಈ 'ಎಡ-ಬಲ'ಕ್ಕೂ ಐತಿಹಾಸಿಕ-ಪೌರಾಣಿಕ ಹಿನ್ನೆಲೆ ಇರಬೇಕು. ನಮಲ್ಲಿ 
ಯಾವುದಕ್ಕೂ ಇತಿಹಾಸ ಕಂಡುಹಿಡಿಯಬಲ್ಲೆವು; ಸಿಗದಿದ್ದರೆ ಹೊಸ ಇತಿಹಾಸ 
ಬರೆಯಬಲ್ಲೆವು. ಆದರೆ 'ಕ್ರಾಂತಿ' ಎಂದರೆ ಇತಿಹಾಸ ಬದಲಿಸುವುದು. ಈ 
ಎಡ-ಬಲ' ಕೀಟ ದಲಿತ ಮನಸು-ಮೆದುಳು-ವ್ಯಕ್ತಿತ್ವ-ಸಮುದಾಯಗಳನ್ನು 


ತ ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


ಕೊರೆಯುತ್ತ ಉಂಟುಮಾಡುತ್ತಿರುವ ಅನಾಹುತಗಳನ್ನು ತಡೆಗಟ್ಟುವುದು ದೇವನೂರು 
- ಸಿದ್ದಲಿಂಗಯ್ಯ ಅವರಂಥ ಸೃಜನಶೀಲರಿಗೆ ಅಸಾಧ್ಯವೆ? 


ನನಗೆ ಗೊತ್ತು. ಸಮುದಾಯದಲ್ಲಿ ಅವರ ಕುರಿತಾಗಿರುವ ಪ್ರೀತಿ-ಅಭಿಮಾನ 

ಅಪರಿಮಿತ. "ಬರ್ರಿ-ಎಲ್ಲರೂ ಕುಂತು ಚರ್ಚಿಸೋಣ. ಸಮಸ್ಯೆ ಬಗೆಹರಿಸೋಣ' 
- ಅಂತ ದೇವನೂರು ಕರೆದರೆ ಯಾರೂ ಇಲ್ಲವೆನ್ನಲಾರರು - ಅವರ 
ವಿರೋಧಿಗಳು ಕೂಡ. ಬಹುಶಃ ಗೋವಿಂದಯ್ಯನವರ "ದುಃಖ' ಇದೇ 
ಆಗಿರಬೇಕು. ಎಲ್ಲರನ್ನೂ ಒಟ್ಟಿಗೆ ಕಲೆ ಹಾಕುವುದಿರಲಿ, ಅವರೇ ಛಿದ್ರ ಛಿದ್ರ 
ಮಾಡುತ್ತಿದ್ದಾರೆ - ಎಂಬ ನೇರ ಆರೋಪವಿದ್ದಂತಿದೆ. ಅವರ ವ್ಯಕ್ತಿತ್ವದ 
ಬಿರುಕಿನಲ್ಲಿ ಕಾರಣ ಹುಡುಕಿದ್ದಾರೆ : ಮಾತು-ನಡುವಳಿಕೆಯ ಜೋಲಿಯಾಟ. 
ಇದನ್ನೇ ಎಡಬಿಡಂಗಿತನ, ಆಷಾಢಭೂತಿತನ, ಹಿಪಾಕ್ರಿಸಿ ಇತ್ಯಾದಿ ಕರೆಯುತ್ತೇವೆ. 
'ಹಿಪಾಕ್ರಿಸಿ'ಯೇ ಚಾಲ್ತಿಯಲ್ಲಿರುವ ಕನ್ನಡ ಪದ. 


ಈ "ಹಿಪಾಕ್ರಿಸಿ'ಯ ಜಾಡಿಗೆ ಬಿದ್ದರೆ ನಮ್ಮ - ನಮಗೆ ಗೊತ್ತಿರುವ - ಇಡೀ 
ಆಧುನಿಕ ಸಾಹಿತ್ಯದ ಇತಿಹಾಸವನ್ನೇ ನಾವು ಮೆಲುಕು ಹಾಕಬಹುದು. ಅದೂ 
ಬೇಡ ಈಗ. ಸಾಹಿತ್ಯ ಅಂದರೆ ಅಕ್ಷರ ಸೃಷ್ಟಿ, ನಿಜ. ಆದರೆ ಅಕ್ಷರವೆಂಬ ಅಕ್ಷದ 
ಸುತ್ತ ಅನೇಕ ಸುತ್ತುಗಳಿವೆ; ಸುಳಿಗಳಿವೆ. ಆ ಸುಳಿಗೆ ಸಿಕ್ಕರೆ ಮತ್ತೆ ದಂಡೆಗೆ 
ಹತ್ತುವುದೇ ಅನುಮಾನ. 


ದಲಿತ ಎಡಗೈ-ಬಲಗೈ ಜಗಳಕ್ಕೆ ಮೂಲ : ಮೀಸಲಾತಿ ಪದ್ಧತಿ. ಮೈಟ್‌ ಇಜ್‌ 
ರೈಟ್‌ - ಎಂಬಂತೆ ದಕ್ಕಿದ ಅವಕಾಶಗಳನ್ನು ಬಲಶಾಲಿಗಳೇ ಮುಂಗೈ 
ಜೋರಿನಿಂದ ಹೊಡಕೊಳ್ಳುವುದು ಎಲ್ಲ ಕಡೆ ನಡೆದಿದೆ. ಶ್ರೇಣೀಕರಣವೇ- 
ತನ್ಮೂಲಕ ತಾರತಮ್ಯವೇ - ಸಮಾಜದ ಸಂರಚನೆಯಾಗಿರುವ ಇಂಡಿಯಾದ 
ಜಾತಿ-ವ್ಯವಸ್ಥೆಯಲ್ಲಿ ಸಮಾನತೆ ಆಧಾರಿತ ಪ್ರಜಾಸತ್ತೆಯಲ್ಲೂ ಈ ಬಗೆಯ 
ಪೈಪೋಟಿ ಇದೆ. ಎಸ್‌.ಸಿ. ಕೋಟಾದಲ್ಲಿ ಬಲಗೈ (ಹೊಲೆಯ)ಗೇ ಹೆಚ್ಚಿನ 
ಪಾಲಿದೆ; ಈಗ "ಒಳ ಮೀಸಲಾತಿ' ಕಲ್ಪಿಸಿ ಎಡಗೈ (ಮಾದಿಗ)ಗೂ ನ್ಯಾಯದಲ್ಲಿ 
ಸೂಕ್ತ ಪಾಲು ಬೇಕು ಎಂಬ ಹಕ್ಕೊತ್ತಾಯ ದೇಶದ ಅನೇಕ ರಾಜ್ಯಗಳಲ್ಲಿ 
ಆಂದೋಲನದ ಸ್ವರೂಪ ಪಡೆದಿದೆ. (ಈ ಸನ್ನಿವೇಶದ ವ್ಯಂಗ್ಯವೆಂದರೆ ಎರಡು 
ಮಹಾನ್‌ ಪ್ರತಿಭೆಗಳಾದ ಬಾಬಾ ಸಾಹೇಬ ಅಂಬೇಡ್ಕರ್‌ ಮತ್ತು ಬಾಬು 
ಜಗಜೀವರಾಮ ಅವರನ್ನು ಎದುರುಬದುರಾಗಿ ನಿಲ್ಲಿಸಿರುವುದು. ಇದಕ್ಕೂ 
ಇತಿಹಾಸವಿದೆ.) 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ೭ 


ಅದೇನೇ ಇರಲಿ. ವರ್ಣವ್ಯವಸ್ಥೆ / ಜಾತಿ ಪದ್ಧತಿಗೆ ಅತಿ ಕ್ರೂರವಾಗಿ, 
ಅಮಾನವೀಯವಾಗಿ ಬಲಿಯಾಗಿರುವುದು ಅಸ್ಪ] ಶ್ಯ' ಜನಾಂಗ. ಇಡೀ ವ್ಯವಸ್ಥೆಯ 
ಎರುದ್ಧ ದಂಗೆ ಏಳುವುದು ಈ ಜನಾಂಗದ ಹಕ್ಕು ಮತ್ತು ಅನಿವಾರ್ಯ 
ಕರ್ತವ್ಯ. ಇಂಥ ಎಚ್ಚರ ಈಗಾಗಲೇ ಬಂದಿದೆ. ಸಿದ್ಧಾಂತ ಇದೆ. ಸಂಘಟನೆಗಳಿವೆ. 
ಸಂಘರ್ಷವೂ ಸಾಗಿದೆ. ಈ ಸಂದರ್ಭದಲ್ಲಿ ಸಮತೆ - ನ್ಯಾಯಗಳಲ್ಲಿ ನಂಬಿಗೆ 
ಇದ್ದವರು, ಈ ಪ್ರೇರಣೆಯಿಂದಲೇ ಸಾಹಿತ್ಯ ರಚಿಸಿ ಆ ಮೂಲಕ ಪದವಿ- 
ಪ್ರಖ್ಯಾತಿ-ಪುರಸ್ಕಾರ-ಪ್ರಶಸ್ತಿ ಪಡೆದವರು ತಮ್ಮ ಸಮುದಾಯದ “ಆಂತರಿಕ 
ಬಿಕ್ಕಟ್ಟುಗಳನ್ನು ಪರಿಹರಿಸಲು ಪ್ರಯತ್ನಿಸಬೇಕೆಂಬ ನಿರೀಕ್ಷೆ ಸಹಜವೇ. 


ದೇವನೂರರಂಥವರು ಈ ನಿರೀಕ್ಷೆ ಹುಸಿಗೊಳಿಸಿದ್ದಾರೆಂಬುದು ಅದೇ ವಲಯದ 


ಸಂಗಾತಿಗಳ ಕಳವಳ, ಚಿಂತೆ ಮತ್ತು ದುಃಖ. ಸಮುದಾಯದ ಸಂಕಟಕ್ಕೆ 


ಗೋವಿಂದಯ್ಯ ದನಿ ಕೊಟ್ಟಿದ್ದಾರೆ, ಅಷ್ಟೆ 
ತ 


ಸಮಕಾಲೀನತೆಯ ಸಂದರ್ಭದಲ್ಲಿ ಜೊತೆಗಿರುವ ಒಡನಾಡಿಗಳ ಬಗ್ಗೆ 
“ವಸ್ತುನಿಷ್ಠವಾಗಿ - ("ಹಾಗೆಂದರೇನು' - ಎಂಬುದೇ ಅನುಮಾನ) - 
ಮಾತಾಡುವುದು ಸುಲಭವಲ್ಲ. ಕಾಲ-ದೇಶ-ಪೀಳಿಗೆಗಳ ಅಂತರಗಳಿಂದ 
ಅನುಕೂಲಗಳು ಹೆಚ್ಚು ಹಾಗೆಂದು ಕಂಡದ್ದನ್ನು ಕಂಡಂತೆ ಆಡಬೇಕೆನ್ನುವವರು 
. ಏನಾದರೂ ಕಳದುಕೊಳ್ಳುವ ರಿಸ್ಕ್‌ ಎದುರಿಸಲೇಬೇಕು. ಅದೆಲ್ಲ ನನಗೆ 
ರೂಢಿಯಾಗಿದೆ. ಏನು ಪಡಕೊಂಡೆ, ಏನು ಕಳಕೊಂಡೆ ಎಂದು ಲೆಕ್ಕಾಚಾರ 


ಹಾಕಲೂ ನನಗೆ ಮನಸಿಲ್ಲ. ಮಾತು-ಬರಹದ ಮೂಲಕ ನನ್ನನ್ನು ಬಿಚ್ಚಿಕೊಳ್ಳುತ್ತಲೇ 
ಇದ್ದೇನೆ. ಇ 


ದೇವನೂರು ಒಬ್ಬ ನೈಜ ಬರಹಗಾರ. ಉತ್ತಮ-ಮಧ್ಯಮ-ಅಧಮ ಮುಂತಾದ 
ವಿಶೇಷಣಗಳು ಅವರವರ ಇಂಚುಪಟ್ಟಗಳಿಗೆ, ದರುಶನಕ್ಕೆ ಬಿಟ್ಟ ವಿಷಯ. ಆದರೆ 
ಅವರ 'ನಡವಳಿಕೆ'ಯಲ್ಲಿ ಗೋವಿಂದಯ್ಯ ಕ೦ಡದ್ದನ್ನೇ ನಾನೂ ಕಂಡಿರುವೆ. 
ಸಮಕಾಲೀನ ಕನ್ನಡದ ಅಕ್ಷರ ಲೋಕದಲ್ಲಿ 'ಹಿಪಾಕ್ರಿಸಿ' ಎಂಬ ಪದಕ್ಕೆ ಜ್ವಲಂತ 
ಉದಾಹರಣೆ ಆಗಿದ್ದವರು ಅನಂತಮೂರ್ತಿ. ಅಂಥ ಗುರುವಿನ ಕರಕಮಲ 
ಎ | 

ಸಂಜಾತರು ದೇವನೂರು ಮಹದೇವ. ಇಷ್ಟು ಹೇಳಿದರೆ ಸಾಕಲ್ಲವೆ? 


3 


ಕ ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


| 


[|] 


ಮೌಲ್ಯ ಬದ್ಧ ಹೋರಾಟಗಳ ಮೂಲಕ ಸಾಮಾಜಿಕ ಪರಿವರ್ತನೆ ಸಾಧ್ಯವೆಂದು 
ನಂಬಿರುವ ನನಗೆ, ಅನೇಕ ಚಳುವಳಿಗಳ ಅನೇಕ ಸಂಗಾತಿಗಳ “ಸದ್ಯದ' 
ಮನಸ್ಥಿತಿ - ವರ್ತನೆ ನೋಡಿದರೆ ಒಮ್ಮೊಮ್ಮೆ ಸಂಕಟ. ಈ ದೇಶದಲ್ಲಿ "ಜಾತಿ' 
ಒಂದು ಐತಿಹಾಸಿಕ ವಾಸ್ತವ. ನಾವೆಲ್ಲ 'ಜಾತಿವ೦ತ'ರೇ. ಅದು "ವಿನಾಶ' 
ಆಗಬೇಕೆಂದು ನಮ್ಮ ಗುರಿ. ಆಗುವುದೇ ಇಲ್ಲವೇ ಮುಂದೆ ನೋಡೋಣ. 
ಆದರೆ ನಮ್ಮ ವೈಯಕ್ತಿಕ ಬದುಕಿನಲ್ಲಿ ಈ "ಜಾತಿ'ಯ ಗಡಿ/ಗೆರೆ ಮೀರುವುದು 
ನಮ್ಮ ಕೈಯೊಳಗೇ ಇದೆಯಲ್ಲವೆ?... ಅಂದರೆ ಜಾತ್ಯತೀತ / ಸೆಕ್ಕುಲರ್‌ 
ಆಗುವುದು. 


ನನ್ನ ಅನೇಕ ಒಡನಾಡಿಗಳು - “ಕೋಮುವಾದ'ದ ವಿರುದ್ದ ಹೋರಾಡುತ್ತಿರುವವರು 
ಕೂಡ - ಅಪ್ಪಟ 'ಜಾತಿವಾದಿ' ಆಗಿದ್ದಾರೆ; ಇನ್ನೂ ಕೆಲವರು "ಉಪಜಾತಿವಾದಿ'ಗಳು! 
ಅಂದರೆ ಎಡಗೈ-ಬಲಗೈ ಅಂತ ಬರೀ ದಲಿತರ ಕಡೆಗೆ ಬೊಟ್ಟು ಮಾಡಿ 
ತೋರಿಸುವುದು ಕೂಡ ಹಿಪಾಕ್ರಿಸಿಯೇ. ಗೋವಿಂದಯ್ಯ ಅವರದು "ವೈಯಕ್ತಿಕ' 
ದಾಳಿ ಅಂತ ತಿಳಿಯಬೇಕಾಗಿಲ್ಲ. ಕೋಪದ ಹಿಂದೆ ದುಃಖ ಇದ್ದಾಗ ಅದರ 
ಕಳಕಳಿ ಕರುಳಿಗೆ ಸಂಬಂಧಿಸಿದ್ದು, 


ಈಗ ನೋಡಿರಿ. ಇತಿಹಾಸ ಹೊಡಮರಳುವ ಕಾಲ. ಇಪ್ಪತ್ತು-ಇಪ್ಪತ್ತೈದು 
ವರ್ಷಗಳ ನಂತರ ಮತ್ತೆ ಇತಿಹಾಸದ ಚಕ್ರ ತಿರುಗುತ್ತಿದೆ. ಮದ್ರಾಸಿನ ಐಐಟಿ, 
ಹೈದ್ರಾಬಾದಿನ ವಿಶ್ವವಿದ್ಯಾಲಯ, ನವದೆಹಲಿಯ ಜೆ.ಎನ್‌.ಯು ವಿದ್ಯಮಾನಗಳು 
ಎಚ್ಚೆತ್ತ ಹೊಸ ಪೀಳಿಗೆಯ ಸಂಘರ್ಷದ ತಾಣಗಳಾಗುತ್ತಿವೆ. ನಾವೀಗ ಹಳಬರು 
ಹಾಗೆ ಹೀಗೆ ಅಂತ ಹಳಿಯುತ್ತ ಕೂಡಬೇಕಾಗಿಲ್ಲ ಹೊಸ ಸವಾಲು 
ಎದುರಿಸಲು ಹೊಸಬರು ಅಣಿಯಾಗಿದ್ದಾರೆ. ಹಳಬರ ಅನುಭವಗಳ ಬೆಳಕೋ 
ನೆರಳೋ ಅವರಿಗೆ ಬೇಕಾಗಿಲ್ಲ. ಅವರವರ ಬೆಳಕಿನ ದಾರಿ ಅವರಿಗಿದೆ. 


ನಮ್ಮ ಹಳೇ ಜಮಾನಾದ "ಆ' ದಿನಗಳ ಸಾವಿರಾರು ಒಡನಾಡಿಗಳಿದ್ದಾರೆ ಈ 
ನಾಡಿನಲ್ಲಿ - ಹಳೇ ನೆನಪುಗಳ ಹೂದೋಟದಲ್ಲಿ ಹರಗ್ಯಾಡುತ್ತ. ಅನೇಕರು 
ಹೊಟ್ಟೆ ತುಂಬಿದವರು; ಕೆಲವರು ವಿರಾಗಿಗಳು; ಹಲವರು ಸಿನಿಕರು. ಆದರೆ 
ಕಣ್ಣಲ್ಲಿ ಕನಸುಗಳಿವೆ. ಗೋವಿಂದಯ್ಯ ಅವರಂತೆ ಕಠೋರ ಸತ್ಯಗಳನ್ನು 
ಹೇಳುತ್ತಲೇ, ಹೇಳಿಕೊಳ್ಳುತ್ತಲೇ ಹೊಸ ಶತಮಾನದ ಹೊಸ ವಾಸ್ತವಗಳಿಗೆ 
ತೆರೆದುಕೊಳ್ಳಬಹುದು. 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ೯ 


ಇತಿಹಾಸ ಯಾರಿಗೂ ಕಾಯುವುದಿಲ್ಲ. "ಬರ್ರಿ ನನ್ನ ಸಂಗಡ' - ಅಂತ 
ಬಂದವರ ಹೆಗಲ ಮೇಲೆ ಕೈ ಹಾಕಿಕೊಂಡು ಮುಂದೆ ಮುಂದೆ ಸಾಗುತ್ತದೆ. 
ಇತಿಹಾಸ ಬರಿ ಭೂತವಲ್ಲ; ಈ ಕ್ಷಣದ ಸುಡುವ ವರ್ತಮಾನ. ವರ್ತಮಾನದಲ್ಲಿ 


“ಪ್ರಸ್ತುತ'ರಾಗುವ ಸಾಧ್ಯತೆ ನಮಗಿದೆಯಲ್ಲವೇ? 
ಇದೆ - ಅಂತ ನನ್ನ ನಂಬಿಗೆ. 


ಕನ್ನಡ ಸಾಹಿತಿಗಳ ಮಾಹಿತಿ : ಪರಿಷ್ಠತ ಆವೃತ್ತಿ 


ಮಾಹಿತಿಯ ನಮೂನೆ 


ವಾಡಿಕೆಯ ಹೆಸರು (ಕಾವ್ಯನಾಮ) ................. 
ಹುಟ್ಟಿದ ತಾರೀಖು : ರಾರಾ ಹುಟ್ಟಿದ ಊರು / 
ತಾಲೂಕು/ ಜಿಲೆ ಅ.ಸ ವಾದವೂ ಜಾ 
ಶೈಕ್ಷಣಿಕ ಜಲ ಓಟು ಯಯ nid ವೃತಿ 
ಸಾಹಿತ್ಯ ಪ್ರಕಾರ - ಶೀರ್ಷಿಕೆಗಳು (ಪ್ರಕಟಿತ) : ಟೋ ಒಗಟು 
ಹೋ ಡು ಲ. SU ಯ ರಟ ಮಮ 
ಪ್ರಶಸ್ತಿ, ಪುರಸ್ಕಾರ, ಬಹುಮಾನ ಇತ್ಯಾದಿ 
ನಿರ್ವಹಿಸಿದ ಜವಾಬ್ದಾರಿಗಳು । ಮ ೬ ತ.. ಎ 


೬ ಅಂಚೆ ವಿಳಾಸ (ಪಿನ್‌ಕೋಡ್‌) : 


"eee 
PPP 


heeds: nek Decadal eee TEES py ತ “eee 
“eee ಕತ 


TPP 


TTP PPP PPP 


೧೦ ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


ಗ 
ಗೋ ಹತ್ಯೆ ನಿಷೇಧದ ಸುತ್ತ 


* ಕೆ.ಬಿ. ವೀರಲಿಂಗನಗೌಡ್ರ 


ಗೋ ಹತ್ಯೆ ನಿಷೇಧದ ಸುದ್ದಿ ಹಬ್ಬಿದ ತಕ್ಷಣವೇ 
ಮೂರ್ಛೆಹೋದವು ಎಲ್ಲ ಕುರಿ, ಕೋಳಿ, ಮೇಕೆಗಳು 
ನೀರು ಚಿಮುಕಿಸಿ ಎಚ್ಚರಿಸಿದವು ಉಳಿದೆಲ್ಲ ಪ್ರಾಣಿಗಳು 
ನಿಲ್ಲಬೇಕಾದ ನಮ್ಮ ಹತ್ಯೆಯೇ ಇನ್ನೂ ನಿಂತಿಲ್ಲ 

ಆ ಗೋ ಹತ್ಯೆಯನ್ನು ಹೇಗೆ ನಿಲ್ಲಿಸುತ್ತಾರೆಂದು 
ತಗಾದೆ ತೆಗೆದವು 

ಎಲ್ಲ ದೇವರ ಕೋಣಗಳು. 


ನೂತನ ಗೃಹ ಪ್ರವೇಶಿಸುವ ಆ ಗೋವುಗಳು 
ಕಂತ್ರಿಗಳ ' ಕಿವಿ ಕಚ್ಚಿ ಇಂತಹ ಕಾನೂನು ಜಾರಿ 
ಮಾಡಿಸಿಕೊಂಡಿರಬಹುದೆಂದು ಜರಿದವು ಜಿಂಕೆಗಳು. 
ಅವು ಗೋವುಗಳಲ್ಲ "ಗೋ ಮುಖ ವ್ಯಾಪು'ಗಳಂದು 
ಉಗ್ರವಾಗಿ ಕೂಗಿದವು 

ಎಲ್ಲ ಕೋಳಿಗಳು. 


“ಪುಣ್ಯಕೋಟಿ ಎಂದರಿತು ಮೋಸ ಹೋದೆವು' 
ಅ೦ತಾ ಮಮ್ಮಲ ಮರುಗಿದವು ಮೊಲಗಳು. 
ಜನಮತ ಪಡೆದು ಜನರ ಹತ್ಯೆಯನ್ನೆ ಹತ್ತಿಕ್ಕದವರು, 
ಆ ಗೋ ಹತ್ಯೆ ಹತ್ತಿಕ್ಕುವದರಿಂದ ಗೊತ್ತಾಗುವುದು 
ಸರ್ಕಾರ ಜನಪರವಲ್ಲ ಒಂದೇ ಒಂದು ದನಪರ 
ಹೀಗೆ೦ದು ಮೇಕೆಗಳು 

ಕೆಂಡಾಮಂಡಲವಾದವು. 


ಕಂಬನಿಗರೆಯುತ ಎಲ್ಲ ಗೋವುಗಳು ಬಂದವು 
ಕುರಿ, ಕೋಳಿ, ಮೇಕೆ ಮುಂತಾದವುಗಳ ಬಳಿಗೆ. 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ೧೧ 


“ನಿಮ್ಮ ಮೊಸಳೆ ಕಣ್ಣೀರನ್ನು ಇನ್ನು ನಮ್ಮೆದಿರು 
ಹರಿಸದಿರಿ' ಎಂದು ಹರಿಹಾಯ್ದವು ಕುರಿಗಳು. 
ಕುರಿಗಳ ಮಾತಿಗೆ ಹೌದ ಹೌದೆಂದು ಧ್ವನಿಗೂಡಿಸಿದವು 
ಎಲ್ಲ ದನಕರುಗಳು. 


“ಕೇಳಿರೆಲ್ಲವ ಹೇಳುವೆವು ನಾವು ಸತ್ಯವ' 
ಎಂದು ಮೆಲ್ಲಗೆ ಗೋಗರೆದವು ಗೋವುಗಳು. 
ಅದೇನು ಬೊಗಳುವಿರೊ.. ಬೇಗ ಬೇಗ 
ಬೊಗಳಿರೆಂದೊದರಿದವು 

ಸಿಟ್ಟಿಗೆದ್ದ ಶ್ವಾನಗಳು. 


ಮುಖ್ಯ ಗೋವೊಂದು ಮಾತಿಗೆ ನಿಂತಿತು : 
“ಕೇವಲ ನಮ್ಮ ಹತ್ಯೆಯನ್ನು ಮಾತ್ರ ನಿಲ್ಲಿಸಬೇಡಿ; 
ನಿಲ್ಲಿಸುವುದಾದರೆ ಎಲ್ಲ ಪ್ರಾಣಿಗಳ ಹತ್ಯೆಯನ್ನು 
ನಿಲ್ಲಿಸಬೇಕೆಂದು ಎನಂತಿಸಿಕೊಂಡೆವು. ಆದರೆ 
ಸದಾ ಒಡೆದಾಳುವ ರೂಢಿಯಲ್ಲಿರುವ ಸರಕಾರ 
ಪಶುಗಳಾದ ನಮ್ಮನ್ನೂ ಒಡೆದಾಳಬಹುದೆಂದು 
ನಾವು ಕನಸಿನಲ್ಲಿಯೂ ಕಲ್ಪಿಸಿಕೊಂಡಿರಲಿಲ್ಲ. 
ಬಂಧುಗಳೆ, 

ನಿಮ್ಮನ್ನು ಬಲಿಕೊಟ್ಟು 

ನಾವಷ್ಟೇ ಬದುಕಲಾರೆವು 


ಬದುಕುವದಾದರೆ ಒಟ್ಟಾಗಿಯೇ ಬದುಕೋಣ 
ಬಲಿಪಶು ಆಗುವುದಾದರೆ ಸಾಮೂಹಿಕವಾಗಿಯೇ 
ಆಗೋಣ' ಗೋವಿನ ಮಾತನ್ನು ಕೇಳಿಸಿಕೊಂಡ 
ಮೂಕ ಹಕ್ಕಿಯೊಂದು ಆಗಸದಲಿ 

ಹೀಗೆ ಗುನುಗಿತು : 

'ಒಂದೇ ಒಂದೇ ನಾವೆಲ್ಲರು ಒಂದೇ... 


* ರಾಷ್ಟ್ರಕವಿ ಡಾ. ಜಿ. ಎಸ್‌. ಶಿವರುದ್ರಪ್ಪನವರ ಕವಿತೆಯ ಸಾಲು 


ಜ್ಯ ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


| ಸಮೀಕ್ಷೆ 
ದೇಶಾಂಶ ಹುಡುಗಿ ಅವರ “ಶ್ರೀ ಚೆನ್ನಬಸವ ಚರಿತೆ' 


ಈ ವೀರಣ್ಣ ದಂಡೆ 


೧೯೪೯ - ೫೧ ರ ಅವಧಿಯಲ್ಲಿ ಕುವೆಂಪು ಅವರ “ಶ್ರೀ ರಾಮಾಯಣ 
ದರ್ಶನಂ' ಪ್ರಕಟವಾದ ನಂತರ ಹೊಸಗನ್ನಡದಲ್ಲಿ ಅನೇಕ ಮಹಾಕಾವ್ಯಗಳು 
ಹುಟ್ಟಿಕೊಂಡಿವೆ. ಅವುಗಳಲ್ಲಿ ಬಹುತೇಕ ಕಾವ್ಯಗಳ ವಸ್ತು ಈಗಾಗಲೇ 
ಸಿದ್ಧವಾಗಿದ್ದ ವಸ್ತುಗಳೇ. ಅದರಲ್ಲೂ ಪೌರಾಣಿಕ ವಸ್ತುಗಳುಳ್ಳ ಮಹಾಕಾವ್ಯಗಳಲ್ಲಿ 
ಒಂದಿಷ್ಟು ಪ್ರಸಂಗಗಳನ್ನು, ವ್ಯಕ್ತಿ ಚಿತ್ರಣಗಳನ್ನು ಕವಿ ತನ್ನ ಶಕ್ತಿಯಿಂದ ಭಿನ್ನವಾಗಿ 
ದರ್ಶಿಸುವ ಕೆಲಸ ಮಾಡುವುದು ಸಹಜ. ರಾಮಾಯಣ ಮಹಾಭಾರತ 
ವಸ್ತುವಾಗುಳ್ಳ ಕಾವ್ಯಗಳಲ್ಲಿ ಅಂತಹ ಸೃಷ್ಟಿಗಳು ಆಗಾಗ ನಡೆಯುತ್ತಲೇ ಬಂದಿವೆ. 
ಹೊಸಗನ್ನಡದಲ್ಲಿ ಸರಳ ರಗಳೆಯನ್ನು ಬಳಸಿ ಬರೆಯುವ ಕ್ರಮ ವ್ಯಾಪಕವಾಗಿ 
ಕಾಣುತ್ತದೆ. ಆದರೆ ಒಬ್ಬ ಚಾರಿತ್ರಿಕ. ಪುರುಷನನ್ನು ತನ್ನ ಕಾವ್ಯದ 
| ಕಥಾನಾಯಕನನ್ನಾಗಿಸಿಕೊಂಡು, ತನ್ನ ಕಾಲದ ಇತಿಹಾಸವನ್ನು ಅಳವಡಿಸಿಕೊಂಡು, 
ಒಂದು ಮಹಾಕಾವ್ಯವನ್ನು ಬೆಳೆಸುವುದು ಸುಲಭದ ಮಾತಲ್ಲ. ಅದು ಕವಿ 
ತನ್ನನ್ನು ತಾನೇ ಒಂದು ಪರೀಕ್ಷೆಗೆ ಒಡ್ಡಿಕೊ೦ಡ೦ತೆ. ಅಂತಹ ಪರೀಕ್ಷೆಗೆ ತನ್ನನ್ನು 
ಒಡ್ಡಿಕೊಂಡ ದೇಶಾಂಶ ಹುಡಗಿ ಅವರು ತಮ್ಮ ಇಳಿವಯಸ್ಸಿನಲ್ಲಿ (೮೦ 
ವರ್ಷಗಳ ವಯಸ್ಸಿನ ನಂತರ) ಒಬ್ಬ ಚರಿತ್ರ ನಾಯಕನನ್ನು ಕಾವ್ಯದ 
ವಸ್ತುವಾಗಿಸಿಕೊಂಡು, ಕಾಲದ ವಾಸ್ತವ ಸಂಗತಿಗಳನ್ನು ಬಳಸಿಕೊಂಡು, ಸರಳ 
ರಗಳೆಯ ಸುಲಭ ಮಾರ್ಗವನ್ನುಳಿದು, ದೇಸೀ ಛಂದಸ್ಸಾದ ಚೌಪದಿಯಲ್ಲಿ 
ಹಾಡಲೂ ಓದಲೂ ಸಾಧ್ಯವಾಗುವ ಒಂದು `ಕನ್ನಡದ ಕಥೆ' ಯನ್ನು 
ಬರೆದಿದ್ದಾರೆ. ಶರಣ ತತ್ತ್ವ, ಕನ್ನಡತ್ವ ಮತ್ತು ಸಾಮಾಜಿಕ ಕಾಳಜಿಗಳನ್ನು ತನ್ನ 
ಎದೆಯ ತುಂಬ ತುಂಬಿಕೊಂಡ, ತನ್ನ ಕಾಲದ ಒಬ್ಬ ಧೀಮಂತ ಪುರುಷನ 
ಚರಿತ್ರೆ ಇದಾಗಿದೆ. “ಶ್ರೀ ಚನ್ನಬಸವ ಚರಿತೆ' ಕನ್ನಡದ ಒಂದು ನವೀನ 
ಮಹಾಕಾವ್ಯವಾಗಿ ಕಾಣುತ್ತಿದೆ. ಕಾವ್ಯದ ವಸ್ತು, ಬಳಸಿದ ಛಂದಸ್ಸು, ಸರಳವಾದ 
ಭಾಷೆ, ತಪ್ಪದ ಲಯ - ಈ ಕಾವ್ಯಕ್ಕೆ ಕಿರೀಟಪ್ರಾಯದಲ್ಲಿ ಹೊಂದಿಕೊಂಡಿವೆ. 


“ಶ್ರೀ ಚನ್ನಬಸವ ಚರಿತೆ' ಬರೆದ ಕವಿಗಳು ಬೀದರ ನಗರದಲ್ಲಿ ವಾಸವಾಗಿರುವ, 
ಹುಡಗಿ ಎಂಬ ಹಳ್ಳಿಯಿಂದ ಬಂದಿರುವ ಶಾಂತಪ್ಪ ದೇವರಾಯ ಅವರು. ಈಗ 
ಅವರು ೮೬ ವರ್ಷ ವಯಸಿನ ಹಿರಿಯರು. ಶಾಂತಪ್ಪ ಅವರು. ಬರೆದಿರುವ 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ೧೩ 


ಮಹಾಕಾವ್ಯದ ನಾಯಕರು ಭಾಲ್ಕಿಯ ಪೂಜ್ಯ ಚನ್ನಬಸವ ಪಟ್ಟದ್ದೇವರು. 

ಚನ್ನಬಸವರ ವ್ಯಕ್ತಿತ್ವದಲ್ಲಿ ವಿಶೇಷವಾಗಿ ಎರಡು ಸಂಗತಿಗಳು ಒಡೆದು 

ಕಾಣುತ್ತವೆ : 

೧. ಚನ್ನಬಸವ ಪಟ್ಟದ್ದೇವರು ಬಸವಾದಿ ಶರಣರ ಮಾರ್ಗದಲ್ಲಿ ನಡೆದವರು 
ಮತ್ತು ಸ್ವತಃ ಶರಣರೇ ಆಗಿ ಬದುಕಿದವರು. 


೨... ಚನ್ನಬಸವರ ವ್ಯಕ್ತಿತ್ವದಲ್ಲಿ ಒಡೆದು ಕಾಣುವ ಇನ್ನೊಂದು ಅಂಶವೆಂದರೆ 
ಅವರು ಕನ್ನಡದ ಕಟ್ಟಾಳು ಎಂಬುದು. 


ಈ ಎರಡು ಸಂಗತಿಗಳನ್ನು ಚನ್ನಬಸವರು ತಮ್ಮ ಜೀವಿತಾವಧಿಯಲ್ಲಿ 
ವಿಶ್ವಾಸದಿಂದ ಪಾಲಿಸಿಕೊಂಡು ಬಂದವರು. ಶರಣರ ತತ್ತ್ವಗಳನ್ನು ಬಹುನಿಷ್ಠೆಯಿಂದ 
ಪಾಲಿಸಿದವರು, ಪ್ರಸಾರ ಮಾಡಿದವರು. ವಿಶೇಷವಾಗಿ ಸಾಮಾಜಿಕ ಎಚ್ಚರವನ್ನು 
ಇಟ್ಟುಕೊಂಡು ಜನಸಾಮಾನ್ಯರ ಉದ್ದಾರಕ್ಕಾಗಿ ನಿಷ್ಟೆಯಿಂದ ದುಡಿದವರು. 
ಅಷ್ಟೇ ನಿಷ್ಠೆಯಿಂದ ಕನ್ನಡವನ್ನು ಪ್ರೀತಿಸಿದವರು ಮತ್ತು ಅದರ ಅನುಷ್ಠಾನಕ್ಕಾಗಿ 
ಜೀವಮಾನವಿಡೀ ಹೋರಾಡಿದವರು. ಈ ಮಹಾಕಾವ್ಯದ ತುಂಬ ಈ 
ಶರಣತತ್ತ್ವ ಮತ್ತು ಕನ್ನಡತ್ವದ ಕೆಲಸಗಳೇ ಪ್ರಮುಖವಾಗಿ ವ್ಯಾಪಕವಾಗಿ . 
ಕಾಣುತ್ತವೆ. ಹೀಗಾಗಿ ಇದೊಂದು ಕನ್ನಡದ ಕಟ್ಟಾಳನ್ನು ಕುರಿತ ಚರಿತ್ರ 
ನಾಯಕನ ನವೀನ ಮಹಾಕಾವ್ಯವಾಗಿದೆ. ಅದಕ್ಕಾಗಿ ತ ಮಹಾಕಾವ್ಯಕ್ಕೆ 
ಇನ್ನೊಂದು ಹೆಸರಾಗಿ "ಕನ್ನಡದ "ಕಥೆ' ಎಂದು ಕರಿಯಜಹಡಿ, 


ಇದು ಕನ್ನಡದ ಕತೆಯು | ಇದು ಶರಣ ಜನ ಕತೆಯು 
ಇದು ಬಸವ ಸಾಮ್ಯತೆಯ । ಶುದ್ಧಕತೆ ಸಾರ 
ಹೆಣ್ಣುಗಂಡಿನ ಸಾಮ್ಯ | ದಲಿತ ಉನ್ನತ ಸಾಮ್ಯ 
ಧರ್ಮಸಾಮ್ಯತೆ ಕತೆಯು | ಚೆನ [ಬಸವ | 


ಚನ್ನಬಸವರು ಕನ್ನಡದ ಜೊತೆಗೆ ಕನ್ನಡ ಮಕ್ಕಳನ್ನು ಕಟ್ಟಿಕೊಂಡು ಅವರಿಗೆ 
ಶಿಕ್ಷಣ ಕೊಡಲು, pA ಹೊಟ್ಟೆ ನೆತ್ತಿಗೆ ಆಸರೆಯಾಗಲು. ಇಡೀ ಜೀವನದ 
ತುಂಬ ಹೋರಾಡಿದ ಮಾನವೀಯ ಅಂತಃ ಕರುಣವುಳ್ಳವರು. ಹೀಗಾಗಿ ಈ 
ಮಹಾಕಾವ್ಯವೊ೦ದು "ಮಾನವ ಅಂತಃಕರುಣದ ಕಥೆ'ಯೂ ಎನಿಸುತ್ತದೆ. 
ದೇಶಾಂಶ ಹುಡಗಿ ಅವರು ತಮ್ಮ ಜೀವನದ ತುಂಬ ಚನ್ನಬಸವರನ್ನು 
ಹತ್ತಿರದಿಂದ ಕಂಡು. ಅವರ ನಡೆನುಡಿಗಳನ್ನು ಗಮನಿಸಿದವರು. ಗ 
ಮಗುವಿನ ಹೃದಯಕ್ಕೆ, ಮಾನವೀಯ ಅಂತಃಕರುಣಕ್ಕೆ ಮಾರುಹೋದವರು. 
ಅವರನ್ನು ಜಗು ದೇವರಾಗಿ ಕಂಡವರು. 


PR ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


ಕವಿಗಳು ಸ್ವತಃ ಪ್ರತಿಭಾವ೦ತರು; ನಿಗರ್ವಿಗಳು. ಕನ್ನಡದ ಆಧುನಿಕ ಶ್ರೇಷ್ಠಕವಿಗಳ 
ಸಾಲಿನಲ್ಲಿ ನಿಲ್ಲಬಲ್ಲ ಶಕ್ತಿವುಳ್ಳವರು. ಅಷ್ಟೇ ಪ್ರಮಾಣದಲ್ಲಿ ಕನ್ನಡದ ಪರಿಸರದಲ್ಲಿ 
ಅಪರಿಚಿತರಾಗಿ ಉಳಿದವರು. ಸ್ಥಳೀಯವಾಗಿ ಅಗಾಧ ಪ್ರಮಾಣದಲ್ಲಿ ನಿರ್ಲಕ್ಷಕ್ಕೆ 
ಒಳಗಾದವರು. ಆದರೂ ಮನಸ್ಸಿನಲ್ಲಿ ಯಾವುದೇ ನಂಜನ್ನು ಇಟ್ಟುಕೊಳ್ಳದೆ 
ಬೀದರಿನ ಪ್ರತಿಯೊಬ್ಬರನ್ನು ಪ್ರೀತಿಸುವವರು. ಅನೇಕ ಜನ ಹಿರಿಕಿರಿಯರ 
ವ್ಯಕ್ತಿಚಿತ್ತಗಳನ್ನೂ ಶಾಂತಪ್ಪ ಅವರು ಬರೆದಿದ್ದಾರೆ. ಈ ಮಹಾಕಾವ್ಯದಲ್ಲಿ 
ಸಣ್ಣವರು ದೊಡ್ಡವರು ಎನ್ನದೆ ಎಲ್ಲರನ್ನೂ ನೆನಿಸಿದ್ದಾರೆ. ಈ ಬಗೆಗೆ ಪ್ರಶ್ನಿಸಿದಾಗ 
 ಅವರೆನ್ನುತ್ತಾರೆ, ಬೀದರಿನ ಪ್ರತಿಭಾವಂತರನ್ನು ಯಾರೂ ನೆನೆಸುವುದೇ ಇಲ್ಲ, 
ಅದಕ್ಕಾಗಿ ನಾನು ಎಲ್ಲರನ್ನೂ ನೆನೆಸಿದ್ದೇನೆ ಎಂದು. ಇಂತಹ ಮನಸ್ಸಿನ 
ಜನರನ್ನು ಇವತ್ತಿನ ದಿನಮಾನಗಳಲ್ಲಿ ಕಾಣುವುದು ಅಪರೂಪ. 


ದೇಶಾಂಶ ಹುಡುಗಿ ಅವರು ಬಹುಮುಖ ಪ್ರತಿಭಾವಂತರು. ಕವಿಗಳು ಅಷ್ಟೇ 
ಅಲ್ಲ ಒಳ್ಳೆಯ ಹಾಡುಗಾರರು ಕೂಡ. ತಾವು ಬರೆದ ಪ್ರತಿಯೊಂದು 
ಕವಿತೆಯನ್ನೂ ಹಾಡುತ್ತಾರೆ; ಸುಶ್ರಾವ್ಯವಾಗಿ ಹಾಡುತ್ತಾರೆ. ಅಂದರೆ ಹಾಡಲು 
ಬರುವ ಕಾವ್ಯವನ್ನೇ ಅವರು ಬರೆದಿದ್ದಾರೆ. ಅವರು ಬರೆದ ಕಾವ್ಯ ಬೀದರ 
ಸರಹದ್ದನ್ನು ಸೀಳಿ ಹೊರಬರದೇ ಇರುವುದು ಒಂದು ದುರ್ದೈವದ ಸಂಗತಿ. 
ಅದಕ್ಕಾಗಿ ಅವರು ಎಂದೂ ಹಳಹಳಿಸಿದವರಲ್ಲ; ನೊಂದುಕೊಂಡವರಲ್ಲ. ಮತ್ತೆ 
ಎಲ್ಲರನ್ನೂ ಎದೆಗವಚಿಕೊಂಡು ಸಾಗಿದ ವಿಶಾಲ ಹೃದಯಿಗಳು. 


ದೇಶಾಂಶ ಹುಡುಗಿ ಅವರು ಮಾಡಿದ ಸರಕಾರಿ ನೌಕರಿ ದೊಡ್ಡದೇನಲ್ಲ. 
ಮೊದಲು ಹಲವಾರು ವರ್ಷ ಮಾಡಿದ್ದು ಕನ್ನಡ ಸಾಲಿ ಮಾಸ್ತರಕಿ. ನಂತರ 
ಮಾಡಿದ್ದು ಪ್ರೌಢಶಾಲಾ ಶಿಕ್ಷಕ ವೃತ್ತಿ ಮನೆತುಂಬ ಮಕ್ಕಳು. ಕಾಡುವ 
ಆತಂಕಗಳು. ಅವರೆಂದೂ ಬಡತನಕ್ಕೆ ಬಂದು ಹಾಯುವ ಬದುಕಿನ 
ತೊಂದರೆಗಳಿಗೆ ಹೆದರಿದವರಲ್ಲ. ಎಲ್ಲದಕ್ಕೂ ಎದೆಯೊಡ್ಡಿ ನಿಂತು ಎದುರಿಸಿದ್ದಾರೆ. 
. ಅಂತಹದರಲ್ಲಿಯೇ ಅವರಲ್ಲಿ ಕಾವ್ಯ ತೊರೆಯಾಗಿ ಹರಿದಿದೆ. ಕಾವ್ಯ ಅವರ 
ಪ್ರೀತಿಯ ಪ್ರಕಾರ. ಜೀವನ ಚರಿತ್ರೆಗಳನ್ನೂ ಬರೆದಿದ್ದಾರೆ. ಜನಪದ ಸಾಹಿತ್ಯವನ್ನೂ 
ಸಂಗಹಿಸಿ ಪ್ರಕಟಿಸಿದ್ದಾರೆ. “ಧರಿನಾಡ ಕನ್ನಡ ಸಂಘ' ವನ್ನು ಕಟ್ಟಿಕೊಂಡು ಅನೇಕ 
ಪ್ರಕಟಣೆಗಳನ್ನು ಹೊರತಂದಿದ್ದಾರೆ. ಬಗಲಿಗೆ ಚೀಲ ಹಾಕಿಕೊಂಡು ಸಾಕ್ಷರತಾ 
ಆಂದೋಲನದಲ್ಲಿ ಹಾಡುತ್ತ, ಭಾಷಣ ಮಾಡುತ್ತ ಹಳ್ಳಿ ಹಳ್ಳಿಗೆ ತಿರುಗಾಡಿ 
ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವ ಕೆಲಸವನ್ನೂ ಮಾಡಿದ್ದಾರೆ. ಕನ್ನಡಿಗರು 
ಇಂತಹ ಪ್ರತಿಭಾವ೦ತರ ಬಗ್ಗೆ ಕಣ್ಣು ತೆರೆಯಬೇಕಾದುದು ಅವಶ್ಯ 


ಸಂಕ್ರಮಣ ೪೨೯ /ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ೧೫ 


ದೇಶಾಂಶ ಹುಡಗಿ ಅವರ ಇನ್ನೊಂದು ಸಾಹಸವೆಂದರೆ ಅವರು ತಮ್ಮ 
ಜೀವನದ ತುಂಬ ಹುಚ್ಚು ಭಾಂಡ ಬೀದರಿನ ಆಡು 
೧೬.೩೩೩ ಪದಗಳನ್ನು ಸಂಗ್ರಹಿಸಿ. ೬೫೦ ಪುಟಗಳ ಒಂದು ಬೃಹತ್‌ ಕನ್ನಡ- 
ಕನ್ನಡ 'ಬೀದರ ಕನ್ನಡ ಕೋಶ' (೨೦೧೦) ತಯಾರಿಸಿ ಪ್ರಕಟಿಸಿರುವುದು. 
ಕನ್ನಡದಲ್ಲಿ ಬಂದ ESR ನಿಘಂಟುಗಳಲ್ಲಿ ಇದು ಅತ್ಯಂತ ಬೃಹತ್‌ 
ನಿಧಂಟಾಗಿದೆ: ಈ ನಿಘಂಟಿನ ಹಸ್ತಪ್ರತಿಯನ್ನು ವಾ, ಪ್ರಕಟಣೆಗಾಗಿ 
ತಿರುಗಾಡಿ ದಣಿದುಕೊ೦ಡಿರುವುದನ್ನು ಗಮನಿಸಿದ ಬೀದರಿನ ದಲಿತ ಕಲಾವಿದ 
ಶಂಭುಲಿಂಗ ವಾಲ್ದೂಡ್ಡಿ ಅವರು ಈ ನಿಘಂಟನ್ನು ಪ್ರಕಟಿಸಿದ್ದಾರೆ. ಇದು 
ದೇಶಾಂಶ ಹುಡಗಿ ಅವರ ಜೀವಮಾನದ ಒಂದು ಮಹತ್ವದ ಸಾಧನೆ. ಪ್ರಸ್ತುತ 
ಮಹಾಕಾವ್ಯ ಅವರ ಜೀವನದ ಇನ್ನೊಂದು ಮೈಲುಗಲ್ಲು. 


“ಶ್ರೀ ಚನ್ನಬಸವ ಚರಿತೆ' ಮಹಾಕಾವ್ಯವು ವಿಷಯದ ದೃಷ್ಟಿಯಿಂದ, ಬಳಸಿರುವ 
ಛಂದಸಿನ ದೃಷ್ಠಿಯಿಂದ, ಗಾತ್ರದ ದೃಷ್ಟಿಯಿಂದ ತುಂಬ ವಿಶೇಷವಾಗಿದೆ. 
ಅದಕ್ಕಾಗಿಯೇ ಇದೊಂದು ಆಧುನಿಕ ಮಹಾಕಾವ್ಯಗಳಲ್ಲಿ ಪ್ರಸ್ತುತವೆನಿಸುವ, 
ಪ್ರಮುಖವೆನಿಸುವ ಶ್ರೇಷ್ಠ ಮಹಾಕಾವ್ಯ. `ಕನ್ನಡ, ಬಸವಣ್ಣ, ಶರಣರು, 
ಶರಣೆಯರು, ದಲಿತೋದ್ಧಾರ, ಸ್ತ್ರೀಕುಲ ಉದ್ಧಾರ, ಶುದ್ಧಿ - ಸಂಘಟನೆ -ಶಿಕ್ಷಣ 
ಇತ್ಯಾದಿಗಳೇ ಕಾವ್ಯದ ಜೀವಾಳವಾಗಿವೆ' ಎಂದಿದ್ದಾರೆ ಕವಿ. ಇದು ಪರಂಪರೆಯ 
ಸಿದ್ದಕಥೆಯೊಂದರಿಂದ ಯಥಾವತ್‌ ಎತ್ತಿಕೊಂಡ ವಸ್ತುವಲ್ಲ. ಯಾವುದೋ 
ಪವಾಡ ಪುರುಷನ ಕಟ್ಟುಕಥೆಯೂ ಅಲ್ಲ. ಅಥವಾ ಆಧುನಿಕ ಜಗತ್ತಿನ ಆಸೆ- 
ಆಮಿಷಗಳಿಗೆ ಒಗ್ಗಿಸಿ ಒಗ್ಗಿಸಿ, ತನ್ನ ಬಗ್ಗೆ ಬರೆಯಲು ಒತ್ತಾಯಿಸಿ, ಹೆದರಿಸಿ 
ಬೆದರಿಸಿ ಬರೆಸಿಕೊಂಡು ಪುಂಡನ ಚರಿತ್ರೆಯೂ 'ಅಲ್ಲ. ಕೇವಲ ಒಬ 
ಹಿರೇಮಠದ ಜ೦ಗಮನ ಹೊಗಳಿಕೆಯೂ ಇದಲ್ಲ. ಕಷ್ಟನಷ್ಟಗಳನ್ನು ಲೆಕ್ಕಿಸದೆ 
ಕನ್ನ! ಡಕ್ಕಾಗಿ, ಕನ್ನ! ಡದ ಮಕ್ಕಳಿಗಾಗಿ ತನ್ನ ಜೀವಮಾನವಿಡೀ ಹೋರಾಡಿದ ಒಬ್ಬ 
'ಕನ್ನಡ ಚಮಕ ಹಡಿದ ಕಥೆ” ಇದು; ಅಲ್ಲ! “ಕನ್ನಡದ ಕಥೆ' ನದು, 
ಕು ತನ್ನ ಕಾವ್ಯದ ಕಥೆಯ ಬಗೆಗೆ ಹೀಗೆಂದುಕೊಂಡಿದ್ದಾರೆ : 


ಕಟ್ಟಿರುವ ಕತೆಯಲ್ಲ | ಖೊಟ್ಟಿತನಕಿಂಬಿಲ್ಲ 

ಶೆಟ್ಟಿಗಳ ತಕ್ಕಡಿಯ | ಕಳ್ಳತೂಕಲ್ಲ ॥ 

ಕರುಣ ಮೂರುತಿ ಚೆನ್ನ | ಬಸವ ಬದುಕಿನ ಪಥವ 
ಹೇಳ್ದಂತೆ ಬರೆಯುವೆನು । ಚೆನ್ನಬಸವ | 


wi ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


ಉಸಿರಲ್ಲಿ ಬಸವಣ್ಣ | ಒಡಲಲ್ಲಿ ಕನ್ನಡವು । 
ಉಡುಗೆ ತೊಡುಗೆಗಳೆಲ್ಲ । ಬಸವ ಕನ್ನಡವು ॥ 
ಬಸವಣ್ಣಗೆದುರಾಡಿ | ಕನ್ನಡಕ್ಕೆದುರಾಡಿ 
ಬದುಕಿದವರಿಲ್ಲವೋ । ಚೆನ್ನಬಸವ ॥ 


ಕಣ್ಣು ಕನ್ನಡ ಬಸವ । ಕಿವಿಯು ಕನ್ನಡ ಬಸವ 
ಬಾಯಿ ಕನ್ನಡ ಬಸವ । ರಸನೆ ಕನ್ನಡವು 
ಚರ್ಮ ಕನ್ನಡ ಬಸವ । ಘ್ರಾಣ ಕನ್ನಡ ಬಸವ 
ಪ್ರಾಣ ಕನ್ನಡ ಬಸವ । ಚೆನ್ನಬಸವ ॥ 


ಇದು ಈ ಮಹಾಕಾವ್ಯದ "ಕನ್ನಡ ನಾಯಕ' ನ ವಿವರ. ಇಲ್ಲಿಯ ಛಂದಸ್ಸು 
ಸರಳವಾದುದೂ ಅಲ್ಲ, ಸರಾಗವಾಗಿ ಓಡುವ ರಗಳೆಯೂ ಅಲ್ಲ. ಪದಪದವನ್ನೂ 
ಆರಿಸಿ, ಚರಣ ಚರಣವನ್ನೂ ಕಟೆದು ನಿಲ್ಲಿಸಿದ, ಲಯಬದ್ಧವಾಗಿ ಓದಲೂ 
ರಾಗಬದ್ಧವಾಗಿ ಹಾಡಲೂ ಬರುವ ಸು೦ದರ ರಚನೆಯ ಕಾವ್ಯವಿದು. ಕನ್ನಡದ 
ದೇಸಿ ಛಂದಸ್ಸಿನಲ್ಲಿ ಮಧುರವಾದ ಚೌಪದನದಲ್ಲಿ ಮೂಡಿಬ೦ದ ಅಚ್ಚ ಕನ್ನಡದ 
ದೇಸಿ ರಚನೆಯಿದು. ತನ್ನ ಕಾವ್ಯದ ಛಂದಸ್ಸಿನ ಬಗ್ಗೆ ಕವಿ ಹೀಗೆ ವಿವರಿಸುತ್ತಾರೆ : 
“ನಾನು ಆದಿಪ್ರಾಸ, ಅಂತ್ಯಪ್ರಾಸವೆಂಬ ಬಂಧನದಿಂದ ನುಣುಚಿ ಹೊರಬಂದಿದ್ದೇನೆ. 
ನನ್ನ ಈ ಕಾವ್ಯದಲ್ಲಿ ಆದಿಪ್ರಾಸವಿದೆ, ಅಂತ್ಯಪ್ರಾಸವಿದೆ, ವ್ಯತ್ಯನುಪ್ರಾಸವಿದೆ, 
ಛೇಕಾನುಪ್ರಾಸವಿದೆ. ಎಲ್ಲಕ್ಕೂ ಮಿಗಿಲಾಗಿ ಪ್ರತಿ ಚೌಪದಿಯ ಅಂತ್ಯಕ್ಕೆ 
“ಚೆನ್ನಬಸವ” ಮಹಾಪ್ರಾಸವಿದೆ. ಅದು ಇಡೀ ಕಾವ್ಯದ ಭದ್ರ ಪ್ರಾಸವಾಗಿ ನಿಂತಿದೆ. 
“ಚನ್ನಬಸವ” ಎಂಬುದು ಕಾವ್ಯದ ಜೀವಾಳವೂ ಹೌದು, ಕವಿಯ ಜೀವಾಳವೂ 
ಹೌದು. ಶರಣತತ್ತ್ವ ಮತ್ತು ಕನ್ನಡತ್ವದ ಹಾಸಿನ ಮೇಲೆ ಬರೆದ ಚನ್ನಬಸವನ 
ರೂಹು ಇದು; ಚೆನ್ನಬಸವನ ಗೀತೆ ಇದು, ಕನ್ನಡದ ಕಥೆ ಇದು. 


ಕಾವ್ಯಕ್ಕೆ ಒಂದು ರಾಚನಿಕ ಚೌಕಟ್ಟು ಕೊಡಲು ಕವಿ ಪ್ರತಿ ಅಧ್ಯಾಯದ ಮೊದಲು 
ವಿಷಯಕ್ಕೆ ಹೊಂದುವಂಥ ಶರಣರ ವಚನಗಳನ್ನು ಆಯ್ದು ಕೊಡುತ್ತಾರೆ. 
ಕೆಲವು ಕಡೆ ತಾವೇ ಸ್ವತಃ ವಚನಗಳನ್ನು ಬರೆದು ಪೋಣಿಸಿದ್ದಾರೆ. ಅಲ್ಲಲ್ಲಿ 
ಜೋಗುಳಗಳನ್ನೂ ಮೋಹರಂ ಹಾಡಿನ ಲಯಗಳನ್ನೂ ಲಾವಣಿ ಹಾಡಿನ 
ಲಯಗಳನ್ನೂ ಬಳಸಿಕೊಂಡು ಹಾಡು ರಚಿಸಿದ್ದಾರೆ. ಇವೆಲ್ಲವನ್ನುಳಿದು 
ಮಧುರವಾದ ಚೌಪದನಗಳಲ್ಲಿ ಬರೆದ ಈ ಕಾವ್ಯ ದೇಸಿ ಛಂದಸ್ಸನ್ನು 
ಬಳಸಿಕೊಂಡ ಅಪರೂಪದ ಆಧುನಿಕ ಮಹಾಕಾವ್ಯವೆನಿಸುತ್ತದೆ. 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ೧೭ 


ಗಾತ್ರದಲ್ಲಿ ಸಣ್ಣದಲ್ಲ; ನೂರು ಪುಟಗಳಲ್ಲಿ ಸೊರಗಿದ ಕಾವ್ಯವಿದಲ್ಲ. ಕಥೆಯ 
ನಾಯಕನ ಧೀರ ನಡಿಗೆಯನ್ನು, ನಿಜಾಮನ ಕಾಲದ ಕನ್ನಡದ ಕಥೆಯ 
ಎಳೆಎಳೆಗಳನ್ನು ಸಾವಕಾಶವಾಗಿ ಬಿಚ್ಚಿ ತೋರಿಸುವ, ಓದಿದರೆ ಸಾಮಾನ್ಯರಿಗೂ 
TEN ಸುಲಭ ಮಾರ್ಗದಲ್ಲಿ ಸಾಗಿಸಿಕೊಂಡು ಹೋಗುತ್ತ. ಬೆಳೆಯುತ್ತ 
ಬೆಳೆಯುತ್ತ ದೀರ್ಫತೆಯ ಆಯಾಸ ಸವೆನಿಸದೆ, ನಾಲ್ಕುನೂರು "ಪುಟಗಳನ್ನೂ 
ಮೀರಿನಿಂತ ಪುಟಗಳ ವಿಸ್ತಾರವನ್ನು ಹೊಂದಿದ, "೨ ಅಧ್ಯಾಯಗಳಲ್ಲಿ 
೨೪೭೫ ಚೌಪದನಗಳುಳ್ಳ ಹಾಸಿದು. ಅದಕ್ಕಾಗಿಯೇ ಕನ್ನಡದ ಅಪರೂಪವಾದ 
ಕಥೆ, ಅನುರೂಪವಾದ ಛಂದಸ್ಸು ಆಯಾಸವಾಗದ ನಡಿಗೆವುಳ್ಳ ಚಲುವಿನ 
ಮಹಾಕಾವ್ಯವಿದು. ಕ ' 


ಕವಿ ಮೊದಲಿಗೆ ತನ್ನ ಪರಂಪರೆಯನ್ನು ಗುರುತಿಸಿಕೊಂಡು ಕನ್ನಡದ 
ಕವಿಗಳಿಂದ ಪ್ರಾರಂಭಿಸಿ, ಬೀದರಿನ ಸಣ್ಣಪುಟ್ಟ ಎಲ್ಲ ಕವಿಗಳನ್ನು ಸ್ಮರಿಸುತ್ತಾರೆ. ' 


ಹರಿಹರರು ರಾಘವರು | ಭೀಮಕವಿ ಚಾಮರಸ | 
ಕವಿ ಷಡಕ್ಷರ ದೇವ । ದಾರಿಯಲಿ ನಡೆವೆ ॥ ; 
ಎಡವಿದರು ಎದ್ದೆದ್ದು । ಎದೆಗೆಡದೆ ನಡೆಯುವೆನು a 
ಇರೆ ಸಾಕು ಗುರು ಕರುಣೆ । ಚೆನ್ನಬಸವ 


ಕನ್ನಡದ ಕವಿಗಳ ಜೊತೆಗೆ ಕ್ಷುದ್ರರನ್ನೂ ನೆನೆಸಿ, ಶರಣಾರ್ಥಿ ಹೇಳುವ ಕವಿಯ 

ವ್ಯಂಗ್ಯದ ವಾಣಿಯೂ ಕಾವ್ಯದಲ್ಲಿ ಸ್ಥಾನ ಪಡೆದಿದೆ. ಹೀಗೆ ಸ್ಮರಿಸುವ ಕಾವ್ಯದ | 

ನುಡಿಗಳೂ ಶುಷ್ಕವಾಗಿಲ್ಲ. | 
ಇಲ್ಲಿ ಬಡವರ ಸುಲಿದು । ಅಲ್ಲಿ ದಲಿತರ ಸುಲಿದು 
ಕಬ್ಬು ಕಾರ್ಬಾನೆಯಲಿ । ಕೂಲಿಗಳ ಸುಲಿದು 
ಕಾಡುಗಳ ಕಬಳಿಸುತ । ಗಣಿ ಲೂಟಿ ಮಾಡುತಿಹ 
ಕುಹಕರಿಗೆ ಶರಣಾರ್ಥಿ | ಚೆನ್ನಬಸವ 


ಬ ಅತು ಕಾಮಾಯಣ 


ಇತ್ತ ಬಡ್ಡಿಯ ನುಂಗಿ । ಅತ್ತ ಹೊಲ ಮನೆ ನುಂಗಿ 
ಬಡಬಗ್ಗರಿಗೆ ನುಂಗಿ | ಕೊಬ್ಬಿಕೋಣಾಗಿ 
ರುದ್ರಾಕ್ಷಿ ಈಬತ್ತಿ | ಯಲಿ ಎದ್ದು ಮೆರೆವಂಥ 

ಕ್ಲುದ್ರರಿಗೆ ಶರಣಾರ್ಥಿ । ಚೆನ್ನಬಸವ 


ಹೀಗೆ ಸಾವಧಾನವಾಗಿ ಸಾಗುತ್ತದೆ “ಶ್ರೀ ಚೆನ್ನಬಸವ ಚರಿತೆ”. ಕಾವ್ಯದ. 
ನಡಿಗೆಯೇ ಸಾವಧಾನವಾಗಿದೆ; ಲಯಬದ್ಧವಾಗಿದೆ.. ಕವಿಗೆ ಗಡಿಬಿಡಿ ಎಂಬು 


ಹ ಸಂಕ್ರಮಣ ೪೨೯/ ಪಾತ ಕತತ ೨೦೧೬ 


ಕ 


ಇಲ್ಲ. ಅಂಜಿಕೆಗಳ ಹಿ೦ಜರಿಕೆಯಿಲ್ಲ. ತನ್ನ ಮನಸ್ಸಿನಲ್ಲಿದ್ದುದನ್ನೆಲ್ಲ ಹೇಳಿಬಿಡಬೇಕೆಂಬ 
ಹಂಬಲ. ಇಂಥಲ್ಲಿಯೇ ಕವಿಯ ಸಾಮಾಜಿಕ ಕಾಳಜಿ ಸ್ಪಷ್ಟವಾಗುತ್ತ ಹೋಗುತ್ತದೆ. 
ಕವಿ ದೇಶಾ೦ಶ ಹುಡುಗಿಯವರನ್ನು ನೋಡಿದರೆ ಸಂಭಾಯತರಲ್ಲಿ ಸಂಭಾಯತರು, 
ಪ್ರಾಮಾಣಿಕರಲ್ಲಿ ಪ್ರಾಮಾಣಿಕರು. ಇಂಥವರ ಸಾಮಾಜಿಕ ಕಳಕಳಿ, ಮಾನವೀಯ 
ಅ೦ತಃಕರಣಗಳು ಅಗಾಧತೆಯನ್ನು ಮೆರೆಯುತ್ತವೆ. ಈ ಮೇಲಿನ ನುಡಿಗಳಂಥ 
ಹಲವಾರು ನುಡಿಗಳು ಕವಿಯ ಕಾಳಜಿಯನ್ನು ಅಭಿವ್ಯಕ್ತಿಗೊಳಿಸಿವೆ. ಕಾವ್ಯದ 
ಪ್ರಸ್ತುತತೆಯನ್ನು ಹೆಚ್ಚಿಸಿವೆ. 

ಶಿಕ್ಷಣದ ಸಂತೆಯಲಿ । ಭಕ್ಷಣವ ಮಾಡುತ್ತ 

ಕೊಲ್ಲುತ್ತ ಕನ್ನಡವ । ಕಾಯುತ್ತ ಮರಠಿ 

ಆಂಗ್ಲಭಾಷೆಗೆ ಅಗ್ರ | ಪಟ್ಟವನು ಕಟ್ಟಿರುವ 

ಖೊಟ್ಟಿ ಕಳ್ಳರ ತಿದ್ದು | ಚೆನ್ನಬಸವ । 
ಬೀದರಿನ ಕಥೆಯೊಂದಿಷ್ಟು ಹೇಳಿಯೇ ಕವಿ ಮುಂದುವರೆಯುತ್ತಾರೆ. ಬೀದರಿನ 
ವಿಶೇಷತೆಯನ್ನು ಹೇಳುವ ತವಕ ಕವಿಯಲ್ಲಿ ತನ್ನ ನಾಡನ್ನು ಇತರ ಕನ್ನಡ 
ಕವಿಗಳು ಗಮನಿಸುವುದಿಲ್ಲ ಎಂಬ ಕಳವಳ, ಕೊರಗು ಅವರ ಮನದಲ್ಲಿದೆ. 
ತಾನು ವಾಸವಾಗಿರುವ ನೆಲದ ಬಗ್ಗೆ. ತನ್ನ ಜನಗಳ ಬಗ್ಗೆ ಪ್ರೀತಿ 
ಇರಬೇಕಾದುದು ಅವಶ್ಯ ಕವಿ ಆ ಭಾವನೆಗಳನ್ನು ವ್ಯಕ್ತಪಡಿಸಿ, ಬೀದರಿನ 
ಶ್ರೇಷ್ಠತೆಯನ್ನು ಹೇಳಹೊರಡುತ್ತಾರೆ. 


ಜಾತಿಮತಗಳ ತೊರೆದು । ನೀತಿ ಒಂದನೆ ಹಿಡಿದ 
ಹರಳಯ್ಯ ಮಧುವಯ್ಯ । ಬಳಗವಿದೆ ಇಲ್ಲಿ 
ಇಲ್ಲಿ ಅಣ್ಣನ ಬಳಗ । ಇಲ್ಲಿ ಅಕ್ಕನ ಬಳಗ . 
ಎಲ್ಲೆಲ್ಲು ಬಸವಮಯ । ಚೆನ್ನಬಸವ 

ತನ್ನ ಕಾವ್ಯದ ನಾಯಕನ ಬಗೆಗೆ ಕವಿಗೆ ಮನತುಂಬ ಗೌರವ. 
ನನ್ನ ಗುರು ಚೆನಬಸವ । ನಿಮ್ಮ ಗುರು ಚೆನಬಸವ 
ಇಳೆಯ ಗುರು ಚೆನ್ನಬಸವ । ಉದಿಸಿದರು ಇಲ್ಲೆ 


ಈ ಮಣ್ಣು ವರ ಭಸ್ಮ । ಈ ಉದಕ ವರ ತೀರ್ಥ 
ಈ ಭುವಿಗೆ ಬಾಗುವೆನು ಚೆನ್ನಬಸವ 


ಹೀಗೆ ನೆನೆದು ಚೆನ್ನಬಸವರ ಹುಟ್ಟಿನ ಕಥೆಯನ್ನು ಪ್ರಾರಂಭ ಮಾಡುತ್ತಾರೆ. 
ಕಮಲನಗರದ ಶಿವಭಕ್ತರ ಮನೆಯೊಂದರಲ್ಲಿ ಅವರ ಜನನ. ಅದನ್ನು ಒಂದೇ 
ಉಸಿರಿನಲ್ಲಿ ಹೇಳಿ ಮುಗಿಸುತ್ತಾರೆ. 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ೧೯ 


ಕಮಲ ನಗರದಲೊಂದು | ಶಿವಭಕ್ತಿ ಸಿರಿಮನೆಯು 
ಅಡ್ಡ ನಾಮವು ಅದಕೆ । ಬುಳ್ಳ ಎಂದಿತ್ತು ॥ 

ಆ ಮನೆಗೆ ಸಂಗಮ್ಮ । ರಾಚಪ್ಪರಧಿಪತ್ಯ 
ಅವರೊಡಲ ಸಿರಿ ನಮ್ಮ । ಚೆನ್ನಬಸವ । 


ಹೀಗೆ ಅವರು ಹುಟ್ಟಿದ ಮನೆ, ತಾಯಿ ತಂದೆಗಳನ್ನು ಪರಿಚಯಿಸಿ, 
ಮುಂದುವರೆಯುವ ಕವಿಗೆ ಮುಖ್ಯವಾಗುವುದು ಜನಜೀವನ. ಕವಿಯ ಪ್ರಜ್ಞೆ 
ನಮಗೆ ಅನೇಕ ಕಡೆ ಆಶ್ಚರ್ಯ ಹುಟ್ಟಿಸುತ್ತದೆ. ಅವರು ತೋರುವ ಬದುಕಿನ 
ಬಗೆಗಿನ ಕಾಳಜಿ, ಸಾಮಾನ್ಯರ ಸಂಭ್ರಮ, ಅವರಿಗೆ ಬಂದೊದಗುವ ತೊಂದರೆಗಳು. 
ಇಂತಹ ಸಣ್ಣ ಸಣ್ಣ ಸಂಗತಿಗಳಿಗೆ ಕವಿ ತನ್ನ ಕಾವ್ಯದಲ್ಲಿ ಸ್ಥಳಾವಕಾಶ" 
ಮಾಡಿಕೊಟ್ಟು, ಕಥೆಯನ್ನು ಬಿಚ್ಚಿಡುತ್ತಾರೆ, ಬೆಳೆಸುತ್ತಾರೆ. ಚನ್ನಬಸವರು ಹುಟ್ಟಿದ 

ಸಮಯದಲ್ಲಿ” (೧೮೯೦) ಹಳ್ಳಿಗಳಿಗೆ ಇನ್ನೂ ಆರೋಗ್ಯ ಭಾಗ್ಯಗಳು ' 
ಮುಟ್ಟಿರಲಿಲ್ಲ. ಇದೆಲ್ಲ ೧೯ನೇ ಶತಮಾನದ ಸಮಯ. ಆಗೆಲ್ಲ ನಾನಾ ತರದ 
ರೋಗರುಜಿನಗಳ ಹಾವಳಿ. ಒಂದೊಂದು ಬೇನೆ ಬಂತೆಂದರೆ ಇಡೀ ಊರಿಗೆ | 
ಊರೇ ಸಾವನ್ನಪ್ಪುವ, ಉಳಿದವರು ಹೆದರಿ ಊರಿಗೆ ಊರೇ ಖಾಲಿ ಮಾಡುವ 

ಕಾಲವದು. ತನ್ನ ಕಾವ್ಯದ ನಾಯಕ ಜನಿಸಿದ ಊರಿನಲ್ಲಿ ಗಡ್ಡೆಬೇನೆಯ ಹಾವಳಿ | 
ಪ್ರಾರಂಭವಾಗಿ, ಅದರಿಂದ ಉಂಟಾದ ಜನಸಾಮಾನ್ಯರ ಗೋಳಿನ ಕಥೆಯನ್ನು ' 
ಕವಿ ಹೇಳುತ್ತಾರೆ. ಒಂದು ಮಹಾಕಾವ್ಯದ ಕಥೆಯಲ್ಲಿ ಗಡ್ಡೆಬೇನೆಯ ಕಥೆಯೂ ' 
ಸ್ಥಾನ ಪಡೆಯುವುದು ಅಪರೂಪವೆ. ಇದು ಈ ಕವಿಯ ಬದುಕಿನ ಕಾಳಜಿ. : 
ಅದಕ್ಕಾಗಿಯೇ ಈ ಕಾವ್ಯ ನೂತನ, ನವ್ಯ. ಮಹಾಕಾವ್ಯ ಪರಂಪರೆಯಲ್ಲಿ ಒಂದು 
ಕ್ರಾಂತಿಕಾರಕ. 


ಕರ್ತನಾಡುವ ಆಟ । ಗುರುತಾಗದೋ ನರಗೆ 
ಪಶುಪಕ್ಷಿ ಮೀನು ದನ । ಕರುವಂತೆ ನರನು 
ಬಿರುಗಾಳಿ ಬೀಸಾಗಿ । ಹೊಳೆ ನೆರೆಯು ಜೋರಾಗಿ 
ಘಾಳಿ ಗಡ್ಡೆಗಳಾಗಿ । ಚೆನ್ನಬಸವ 


' 
' 


ಗಡ್ಡೆ ಬೇನೆಯು ಊರ । ಲಡ್ಡೆ ಹೂಡಿದರಾಯ್ತು ' 
ಗುಡ್ಡ ಒಡ್ಡಿದ ಹಾಗೆ । ಹೆಣರಾಶಿಯೆಂದ | 
ನೊಣ ಹೊಡೆಯುವವರಿಲ್ಲ । ಹೆಣ ಎತ್ತುವವರಿಲ್ಲ 

ಹೆಣದಂತೆ ಊರೆಲ್ಲ । ಚೆನ್ನಬಸವ 


¥4 ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


ಇಲಿ ಸಾವು ಶುರುವಾಗಿ । ಬೆಕ್ಕುಗಳು ಶವವಾಗಿ 
ಅವ ಕಡಿದ ಚುಣುಗುಗಳು । ಮಾನವನ ಕಡಿಯೆ 
ಕೈರಟ್ಟೆ ಕೀಲಲ್ಲಿ | ಕಾಲು ಕೀಲುಗಳಲ್ಲಿ 

ಗಡ್ಡೆಗಳ ಘುರ್ದಾಳಿ । ಚೆನ್ನಬಸವ 


ಗಡ್ಡೆ ಸಾವಿನ ಗಾಳಿ । ಕಮಲನಗರಕು ಬಡಿದು 
ಮನೆಮನೆಯು ಮುಸುಟಿಗೆಯೊ । ಎಲ್ಲಂದರಲ್ಲಿ 
ವೈದ್ಯರೆಂಬವರಿಲ್ಲ | ಮದ್ದೆಂಬ ಮಾತಿಲ್ಲ 
ಸದ್ದಿಲ್ಲದೆಯೆ ಸಾವು । ಚೆನ್ನಬಸವ 


ಮಹಾಕಾವ್ಯಗಳನ್ನು ಓದುವವರು ಎಂದೂ ಕಂಡು ಕೇಳರಿಯದ ಕಥೆಯನ್ನು 
ಕಾವ್ಯದಲ್ಲಿ ಹೇಳುತ್ತಾರೆ. "ಇಲಿ ಬೇನೆ' ಯೂ ಮಹಾಕಾವ್ಯದ ವಸ್ತುವಾಗಬಲ್ಲುದೇ 
ಎಂದು ಅಪಹಾಸ್ಯ ಮಾಡುವವರು ಮಾಡಲಿ; ನವೀನ ಮಾರ್ಗವೊಂದರ 
ನಿರ್ಮಾಣದಲ್ಲಿ ಇಂತಹ ಅನೇಕ ಆಶ್ಚರ್ಯಗಳು ಕಾಣಿಸಿಕೊಳ್ಳುವುದು ಸಹಜ. 
ಇಂತಹ ಗಡ್ಡಿಬೇನೆಗೆ ಈ ಕಾವ್ಯದ ನಾಯಕನ ತಂದೆತಾಯಿಗಳು ತುತ್ತಾಗುತ್ತಾರೆ. 
ಸಣ್ಣ ಹಳ್ಳಿ, ಕಡುಬಡವರು. ಇವರಿಗೆ ಬರುವ ಬೇನೆಯೂ ಇಂತಹ 
ಕ್ಷುದ್ರಬೇನೆಯೇ ಆಗಿರಲು ಸಾಧ್ಯ. ಪರಂಪರೆಯ ಮಹಾಕಾವ್ಯಕ್ಕೆ ಒಗ್ಗುವ 
ಮಹಾರೋಗಗಳು ಹಳ್ಳಿಯ ಬಡವರಿಗೆ ಎಲ್ಲಿಂದ ಬರಲು ಸಾಧ್ಯ! 


ಜಗದ ನಂಟಾದವನೆ । ಮುನಿದ ಮೇಲೇನುಂಟು 
ಸೇರ್ಯಾರ ಶಿವಲೋಕ । ತೊರೆದು ಹಸುಳರನು 
ಅತ್ತಾರ ಕರೆದಾರ । ಬೊಜ್ಚಿಕ್ಕಿ ಉರುಳ್ಳಾರ 

ಅಕ್ಕ ತಮ್ಮರು ಕೂಡಿ । ಚೆನ್ನಬಸವ 


ಒಮ್ಮೆಲೆ ಹೀಗಾಯಿತು. ಚೆನ್ನಬಸವ ಐದು ವರ್ಷದ ಬಾಲಕ. ಅವರಕ್ಕ ಒಬ್ಬಳು. 
ಇಬ್ಬರೂ ಪರದೇಶಿಗಳಾದರು. ಅಕ್ಕನನ್ನು ಯಾರೋ ಒಯ್ಬು ಸಾಕಿದರು. 
ಐದಾರು ವರ್ಷದ ಬಾಲಕ ತಮ್ಮನನ್ನು ಯಾರೂ ಮನೆಗೆ ಕರೆದೊಯ್ಯಲು 
ಮನಸ್ಸು ಮಾಡಲಿಲ್ಲ. "ತಂದೆ-ತಾಯಿಗಳನ್ನು ನುಂಗಿದ ಪೀಡೆ ಇದು' ಎಂದು 
ಒಯ್ದು ಮಠಕ್ಕೆ ಮುಟ್ಟಿಸಿದರು. ಒಮ್ಮೆಲೆ ಹೀಗೆ ಪರದೇಶಿಯಾದರು ಈ 
ಮಹಾಕಾವ್ಯದ ನಾಯಕ ಚನ್ನಬಸವ. 


ಇಲ್ಲಿ ಕರ್ಣನಂತಹ ಮಹಾಕಾವ್ಯದ ನಾಯಕರು ನೆನಪಾಗುತ್ತಿದ್ದಾರೆ. ಇನ್ನೂ 
ಕೆಲವರು ಹೀಗೆಯೇ ಅಯೋನಿಜರಾಗಿ ಹುಟ್ಟಿ, ಪರದೇಶಿಗಳಾಗಿ, ಯಾರದೋ 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ೨೧ 


ಉಡಿಯಲ್ಲಿ ಬೆಳೆದು ದೊಡ್ಡವರಾಗಿ, ತಮ್ಮ ಜೀವಮಾನದ ತು೦ಬ ಜನಸಾಮಾನ್ಯರ 
ಒಳಿತಿಗಾಗಿ ಹೋರಾಡುತ್ತಾರೆ. ವಿಶೇಷವಾಗಿ ಜನಪದ ಮಹಾಕಾವ್ಯದ ನಾಯಕರ 
ಗತಿ ಯಾವಾಗಲೂ ಹೀಗೆಯೇ. ಬೀರಪ್ಪ ಹಾಲುಮತ ಮಹಾಕಾವ್ಯದ ನಾಯಕ. 
ಹುಟ್ಟುತ್ತಲೇ ಕೆಟ್ಟ ಭವಿಷ್ಯವೆ೦ದು ಅಡವಿಪಾಲು ಮಾಡುತ್ತಾರೆ. ಬೀರಪ್ಪನನ್ನು 
ಸಾಕಿದ ಮಾಯವ್ವ ಹುಟ್ಟಿದಾಗ ಅನಿಷ್ಠವೆಂದು ಭಾವಿಸಿ, ತಂದೆ ತಾಯಿಗಳು 
ತಮ್ಮ ಹಸುಗೂಸನ್ನು ನೀರು ಪಾಲು ಮಾಡುತ್ತಾರೆ. ಮಾಯವ್ವನಿಂದ ಸಾಕಲ್ಪಟ್ಟ 
ಬೀರಪ್ಪ ಬೆಳೆದು, ಬದುಕಿನುದ್ದಕ್ಕೂ ಜನಸಾಮಾನ್ಯರ ಒಳಿತಿಗಾಗಿ ಹೋರಾಡುತ್ತಾನೆ. 


“ಶ್ರೀ ಚನ್ನಬಸವ ಚರಿತೆ' ಮಹಾಕಾವ್ಯದ ನಾಯಕ ಚನ್ನಬಸವ ಪಟ್ಟದ್ದೇವರು 
ಐದಾರು ವರ್ಷದ ಎಳೆಯ ಬಾಲಕನಾಗಿದ್ದಾಗ ಹೀಗೆಯೇ ಗಡ್ಡೆ ಬೇನೆ ಆವರಿಸಿ, 
ಅವರ ತಾಯಿತಂದೆಗಳು ಲಿಂಗೈಕ್ಕರಾದಾಗ, ಈ ಬಾಲಕನು ಹುಟ್ಟದ ವೇಳೆಯೇ ' 
ಸರಿಯಿಲ್ಲವೆಂದು ಜನ ಭಾವಿಸುತ್ತಾರೆ. ಯಾರೂ ತಮ್ಮ ಮನೆಗೆ ಒಯ್ಯಲು 
ಮನಸ್ಸು ಮಾಡದೆ, ಬಾಲಕ ಚನ್ನಬಸ ವನನ್ನು ತಮ್ಮೂರ ಮಠದ ಶಂಕ್ರಯ್ಯ 
ಸ್ವಾಮಿಗಳಿಗೆ ಒಪ್ಪಿಸುತ್ತಾರೆ. ಈ ಒಡಹುಟ್ಟಿದ ಚೆನ್ನಬಸವರ ಅಕ್ಕನನ್ನು 
ಯಾರೋ ಕರೆದೊಯ್ದು ಸಲುವುತ್ತಾರೆ. ಹೀಗೆ ಅಗಲಿದ ಅಕ್ಕ-ತಮ್ಮರು ಮುಂದೆ 
ಇಡೀ ಜೀವನದ ತುಂಬ ಒಬ್ಬರನ್ನೊಬ್ಬರು ಭೇಟಿಯಾಗುವುದೇ ಇಲ್ಲ. 
ಚೆನ್ನಬಸವ ಹೀಗೆ. ಮಠದ ಪರಿಸರದಲ್ಲಿಯೇ ಬೆಳೆದು ಜನಸಾಮಾನ್ಯರ 
ಏಳಿಗೆಗಾಗಿಯೇ ಜೀವನವಿಡೀ ದುಡಿಯುತ್ತಾರೆ. ಅದಕ್ಕಾಗಿಯೇ ಒಂದು : 
ಮಹಾಕಾವ್ಯದ ನಾಯಕರಾಗಿ ಸ್ಥಾನ ಪಡೆದಿದ್ದಾರೆನಿಸುತ್ತದೆ. ಹೀಗೆ ಹುಟ್ಟುತ್ತಲೇ | 
ಅಥವಾ ಎಳೆಯ ಬಾಲ್ಯಾವಸ್ಥೆಯಲ್ಲಿಯೇ ಪರದೇಶಿಗಳಾಗಿ ಸಮಾಜದ | 
ಉಡಿಯಲ್ಲಿ ಬೆಳೆಯುವುದು ಮಹಾಕಾವ್ಯದ ನಾಯಕರ ಪ್ರಮುಖ ಲಕ್ಷಣಗಳಲ್ಲಿ. 
ಒಂದಾಗಿ ತೋರುತ್ತದೆ. ; 


ಮಠದಲ್ಲಿ ದನಕರುಗಳನ್ನು ಕಾಯುವ ಕೆಲಸ ಈ ಬಾಲಕನದಾಯಿತು. ಮಠದ 
ದನಗಳ ಜೊತೆಗೆ ೫ರ ದನಗಳನ್ನೂ ಕಾಯುವ ಕೆಲಸ ಹಚ್ಚಿ, ಮಠದ" 
ಆದಾಯವನ್ನು ಒಂದಿಷ್ಟು ಸ್ವಾಮಿಗಳು 'ಹೆಚಿಸಿಕೊಂಡರೆಂದು ಗೊತ್ತಾಗುತ್ತದೆ. 
ಚೆನ್ನಬಸವ ಘನ ನಿಯರ ಮನಸ್ಸು ಮಾಡಿದರೆ, ಅದಕ್ಕೆ ಗುರುಗಳ 
ಅನುಮತಿ ದೊರೆಯಲಿಲ್ಲ. ಬಿಡುವಿನ ವೇಳೆಯಲ್ಲಿ ಮಠದ ಮಗ್ಗುಲಿನ ಕಿರಾಣಿ ' 
ಅಂಗಡಿಯ ಹಿರಿಯರೊಬ್ಬರು ಮರಾಠಿ ಅಕ್ಷರಗಳನ್ನು ಹೇಳಿಕೊಟ್ಟರು. ಆದರೆ! 
ಬಾಲಕ ಚನ್ನಬಸವ ತಾನು ಕನ್ನಡ ಕಲಿಯಲು ಸಹೋ: 


ಸ ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬. 


ಆಗಿನ ಕನ್ನಡದ ಸ್ಥಿತಿ ಹೇಗಿತ್ತು ಎಂದು ಕವಿ ಹೀಗೆ ವರ್ಣಿಸುತ್ತಾರೆ : 


ಕನ್ನಡದ ಬೋಧನೆಯು । ಘನ ಪಾಪ ಆವಾಗ 
ಇನ್ನೇನು ಹೇಳಲೌ | ಅದರಧೋಗತಿಯ ॥ 
ಉರ್ದು ಮಿಂಡರು ಇತ್ತ | ಮರಠಿ ಮಿಂಡರು ಅತ್ತ 
ಷಂಡ ಕನ್ನಡ ಗಂಡು । ಚೆನ್ನಬಸವ 


ಬಾಲಕನಿಗೆ ಕನ್ನಡ ಕಲಿಯಲು ಗುರುಗಳು ಅವಕಾಶ ಮಾಡಿಕೊಡಲಿಲ್ಲ. 
ಕೊನೆಗೊಂದು ದಿನ ಚೆನ್ನಬಸವ ಕಮಾಲನಗರ ಬಿಟ್ಟು ಗುರುಗಳಿಗೆ ಹೇಳದೆ, 
ಮುಖ್ಯ ಮಠವಾಗಿದ್ದ ಭಾಲ್ಕಿಗೆ ಪ್ರಯಾಣ ಬೆಳೆಸಿದರು. ಇಲ್ಲಿಯ ಸಿದ್ಧಬಸವ 
ಗುರುಗಳು ಬಾಲಕ ಮಹಾರುದ್ರನಿಗೆ ಅಯ್ಯತನವನ್ನು ಕೊಟ್ಟು, ಚೆನ್ನಬಸವ 
ಎಂದು ಮರುನಾಮಕರಣ ಮಾಡಿದರು. ಕಳೆವಂತ ಚೆನ್ನಬಸವ ಮುಧೋಳ 
ಶಿವಲಿಂಗಸ್ವಾಮಿಗಳ ನೆದರಿಗೆ ಬಿದ್ದು, ಚೆನ್ನಬಸವರ ಕಾಂತಿಯ ಮುಖವನ್ನು 
ನೋಡಿ ವಿದ್ಯೆ ಹೇಳಿಕೊಡಲು ಸ್ವಾಮಿಗಳು ಮುಂದಾದರು. ಸಿದ್ಧಬಸವ 
ಗುರುಗಳು ವಿದ್ಯೆ ಕಲಿಯಲು ಅನುಕೂಲ ಮಾಡಿಕೊಟ್ಟರು. ಇಲ್ಲಿಂದ ಅವರ 
ಕನ್ನಡದ ಕಲಿಕೆ ಪಾರಂಭವಾಯಿತು. ಮುಂದೆ ಶಿವಯೋಗ ಮಂದಿರಕ್ಕೂ 
ವ ಅವಕಾಶ ದೊರೆಯಿತು. ಆಗ ಅವರಿಗೆ ೨೬ ವರ್ಷ ವಯಸ್ಸು. 
ಶಿಕ್ಷಣದ ನಂತರ ಭಾಲ್ಕಿ ಹಿರೇಮಠದ ಪಟ್ಟಾಧಿಕಾರಿಯಾಗುವ ಯೋಗವೂ 
ದೊರೆಯಿತು (೧೯ ೨೪). ಇಲ್ಲಿಂದ ಪ್ರಾರಂಭವಾಗುತ್ತದೆ ಅವರ ಹೋರಾಟದ 
ಬದುಕು. ಮೊದಲು ಭಾಲ್ಕಿಮಠದ ೩೬ ಶಾಖಾಮಠಗಳ ಸುಧಾರಣೆ 
ಮಾಡಿದರು. ಊರೂರಿಗೆ ತೆರಳಿ ಭಕ್ತರನ್ನು ಕಂಡು, ಶರಣ ಮಾರ್ಗವನ್ನು 
ಅರುಹಿದರು. 


ಊರೂರು ತಿರುಗ್ಯಾರ । ಶಿಷ್ಯರನು ನೆರಸ್ಕಾರ 
ಅಜ್ಞಾನ ದೂಡ್ಯಾರ | ಸುಜ್ಞಾನ ನೀಡಿ । 

ನಿಮ್ಮ ದೇವರು ನಿಮ್ಮ । ಒಡಲ ಮೇಲಿರಲೆಂದು 
ಕಟ್ಯಾರ ಲಿಂಗವನು । ಚೆನ್ನಬಸವ । 


ದುರ್ಗುಣವ ಕಳೆದಾರ । ದುಶ್ಚಟವ ಬಿಡಿಸ್ಕಾರ 
ಎಲ್ಲ ಚಟ ಜೋಳ್ಗಿಯಲಿ । ತುಂಬಿಕೊಂಡಾರ ॥ 
ಅರಿವು ಬೆಳಗನು ನೀಡಿ । ಅರಿವೆ ಗುರು ಎಂದಾರ 
ಅರಿವು ಮೂರುತಿ ಎಮ್ಮ । ಚೆನ್ನಬಸವ 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


lo 
23 


ಭಕ್ತರಿಗೆ ತಿಳಿಹೇಳಿ ತಿದ್ದುವ, ಅವರಲ್ಲಿ ಅರಿವು ಮೂಡಿಸುವ ಕೆಲಸವನ್ನು 
ಚೆನ್ನಬಸವರು ಪ್ರಾರಂಭಿಸಿದರು. ಅಷ್ಟಕ್ಕೆ ಸುಮ್ಮನಿರದೆ ೧೯೩೬ ರಲ್ಲಿ ತಮ್ಮ 
ಶಾಖಾಮಠ ಇರುವ ಮೋರಗಿಯಲ್ಲಿ ಕನ್ನಡ ಶಾಲೆಯೊಂದನ್ನು ತೆರೆದರು. 
ಬಡಮಕ್ಕಳಿಗೆ ಉಚಿತ ಪ್ರಸಾದದ ವ್ಯವಸ್ಥೆಯನ್ನೂ ಮಾಡಿದರು. ಆತಂಕಗಳನ್ನು 
ಎದುರಿಸುತ್ತ ಹೊರಟರು. 


ಕವಿ ದೇಶಾಂಶ ಹುಡಗಿ ಅವರ ಕಾವ್ಯಶೈಲಿ ಎಂತಹದೆಂದರೆ, ಕಾವ್ಯವನ್ನು 
ಕಾದಂಬರಿಯಂತೆ ವಿವರ ವಿವರವಾಗಿಸುವ ಕಾರ್ಯದಲ್ಲಿ ಪಳಗಿದ ಕಾವ್ಯಶಕ್ತಿ 
ಅವರದು. ಶರಣರ ಕೆಲಸದೊಂದಿಗೆ ಕನ್ನಡವನ್ನೂ ಜೋಡಿಸಿದ ಚೆನ್ನಬಸವರ 
ಜಾಣತನವನ್ನು ಕವಿ ವಿವರಿಸುವ ರೀತಿಯನ್ನು ನಾವಿಲ್ಲಿ ಗಮನಿಸಬೇಕು. 


ನಂಬಬೇಡಿರಿ ಅಡ್ಡ ಹಾದಿ । ಯನು ಎಂದೆಂದು 
ಹಿಡಿಯ ಬೇಡಿರಿ ಕುಹಕ । ತನವನೆಂದೆಂದು 
ಶರಣರಿದನೊದ್ದಾರ । ದೂರ ದೂರಿಟ್ಟಾರ 
ಭಂಡತನ ಬಿಡಿಸ್ಕಾರ | ಚೆನ್ನಬಸವ 


ಖಾಂಡು ಮಾಡುವುದೇನು । ಕೇಡಲ್ಲ ಭಕ್ತರೇ 
ಉಂಡು ಮರೆಯುವ ಮಾತು । ಯಾತಕ್ಕೆ ಬೇಕು 
ಇಲ್ಲಿ ಎಲ್ಲವು ಇಹುದು । ಇಲ್ಲ ಓದುವ ಶಾಲೆ 
ಸುರು ಮಾಡಿ ಶಾಲೆಯನು । ಚೆನ್ನಬಸವ 


ಕಲಿಬೇಕು ಕನ್ನಡವ । ಅಳಿಬೇಕು ಅ 

ಬೆಳಿಬೇಕು ಸುಜ್ಜಾನಿಗಳ ದಂಡು ಇಲ್ಲ 

ನಾವು ಬೆಳೆಯಲು ಬೇಕು | ನಮ್ಮವರು ಬೆಳೆಬೇಕು 
ಇದೆ ಶರಣ ಮಾರ್ಗವೂ । ಚಿನ ಬಸವ 


ಈ ಮಹಾಕಾವ್ಯದಲ್ಲಿ ಚನ್ನಬಸವರು ಶರಣತತ್ತ್ವ ಮತ್ತು ಕನ್ನಡತ್ವವನ್ನು 
ಜೊತೆಯಾಗಿ ಚಿರೆಸಿದರು ವ ಸಿದರು ಎಂಬುದನ್ನು ಕಥೆಮಾಡಿ ಹೇಳಹೊರಟ : | 
ಕವಿ ದೇಶಾಂಶ ಹುಡಗಿ ಅವರು `ಕನ್ನಡದ ಕಲಿಕೆಯನ್ನೂ ಶರಣಮಾರ್ಗ' , 


ಎಂದು ಚನ್ನಬಸವರು ಸ್ವೀಕರಿಸಿದ್ದರು ಎಂಬ ಮಹತ್ವದ ಮಾತನ್ನು ಆಡುತ್ತಾರೆ... 
ಇವೆರಡೂ ಸಾಮಾನ್ಯರ ಬೆಳವಣಿಗೆಗೆ ಅವಶ್ಯ ಸ ಸಂಗತಿ ER ಕಾವ್ಯದ | 


ಜೀವಾಳವಾಗಿದೆ. ಇದನ್ನು ಕವಿ ಬಹು: ಎಚ್ಚರಿಕೆಯಿಂದ ಇಡೀ ಕಾವ್ಯದ ಹಾಕೆ | 


ಕಾಯ್ದುಕೊಂಡು ಹೋಗುತ್ತಾರೆ. ಇದು ಕವಿಯ ಹೆಚ್ಚುಗಾರಿಕೆಯೂ ಹೌದು, : 
ಇದು ಕಾವ್ಯ ಜೀವಾಳವೂ "ಹೌದು. 


ಗ ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


೧೯೩೬ ರಲ್ಲಿ ಕನ್ನಡ ಶಾಲೆಗಳನ್ನು ತೆರೆಯಲು ಪ್ರಾರಂಭಮಾಡಿದ ಚನ್ನಬಸವರು 
ಮೋರಗಿ, ಸಂಗಮ, ಸೋಲಾಪುರ, ಲಾತೂರ, ಭಾಲ್ಕಿ ಕಮಾಲನಗರ ಹೀಗೆ 
ಹಲವಾರು ಗ್ರಾಮಗಳಲ್ಲಿ ಕನ್ನಡದ ಶಾಲೆಗಳನ್ನು ತೆರೆಯುತ್ತ. ಶರಣ ತತ್ತ್ವಗಳನ್ನು 
ಬೋಧಿಸುತ್ತ ಹೊರಟರು. ತಾವೇ ಸ್ವತಃ ಕೈಗೆ ಜೋಳಿಗೆ ಹಾಕಿ ಕಂತಿ ಭಿಕ್ಷೆ 
ಬೇಡಿ, ಮಕ್ಕಳು ಉಪವಾಸ ಬೀಳದಂತೆ ನೋಡಿಕೊಂಡರು. ಅದೆಷ್ಟೋ ಜನ 
ಬೆದರಿಕೆಗೆ ಇಸ್ಲಾಂ ಸ್ವೀಕರಿಸಿದವರನ್ನು ಪುನಃ ಲಿಂಗದ ದೀಕ್ಷೆಯಿತ್ತು ಶರಣಮಾರ್ಗಕ್ಕೆ 
ತಂದರು. ಸ್ವತಃ ಗಳೆ ನೇಗಿಲು ಹೊಡೆದು, ಸಲಕಿ ಗುದ್ದಲಿ ಹಿಡಿದು ಹೊಲ 
ಸ್ವಚ್ಛ ಮಾಡಿ ಒಕ್ಕಲುತನ ಮಾಡಿದರು. ನಿಜವಾದ ಕಾಯಕಜೀವಿ ಎನಿಸಿಕೊಂಡರು. 


ಕಾಯಕವೆ' ಕೈಲಾಸ | ಕೀರ್ತನದ ಮಾತಲ್ಲ 

ಪ್ರತ್ಯಕ್ಷ ದುಡಿದಾರ । ಮಾಡಿ ತೋರ್ಯಾರ 

ಅವರ ನಡೆ ಅವರ ನುಡಿ । ಅವರ ದುಡಿಮೆಯ ಕಂಡು 
ಜಗ ಹಾದಿ ಹಿಡದಾದ । ಚೆನ್ನಬಸವ 


ಹೀಗೆ ಚೆನ್ನಬಸವರ ವ್ಯಕ್ತಿತ್ವವನ್ನು ದರ್ಶನ ಮಾಡಿಸುವಲ್ಲಿ ಈ ಕಾವ್ಯ 
ಸಫಲವಾಗಿದೆ. ಯಾವುದೇ ಸಂಶಯ ಮನದಲ್ಲಿ ಸುಳಿಯದಂತೆ ಇಡೀ 
ಕತೆಯನ್ನು ಸರಳವಾಗಿ ಹೇಳುತ್ತ ಹೋಗುವ ಕವಿಯ ಶೈಲಿ ಮಹಾಕಾವ್ಯಕ್ಕೆ 
ತಕ್ಕುದಾಗಿದೆ. 


ಶರಣತತ್ತ್ವ ಮತ್ತು ಕನ್ನಡದ ಪ್ರತಿಪಾದನೆಗಳ ಹೋರಾಟದ ಜೊತೆಗೆ ಆ ಕಾಲದ 
ಐತಿಹಾಸಿಕ ಸತ್ಯಸಂಗತಿಗಳನ್ನು ಹೇಳುವ ಅನಿವಾರ್ಯತೆ ಈ ಮಹಾಕಾವ್ಯಕ್ಕೆ 
ಉಂಟಾಗಿದೆ. ಇಂದಿನ ಸಹಿಷ್ಣುತೆ - ಅಸಹಿಷ್ಣುತೆ ಎಂಬ ಕೊರಗುಗಳಿಗೆ 
ಎರಗದೆ, ಮತಾಂತರ ಮತ್ತು ಗೋ ಹತ್ಯೆಯಂತಹ ಕೃತ್ಯಗಳನ್ನು ಎದುರಿಸಿದವರು 
ಈ ಕಾವ್ಯದ ನಾಯಕರಾದ ಚನ್ನಬಸವರು. ಹೀಗಾಗಿ `ಘರ ವಾಪಸಿ'. "ಗೋ 
ರಕ್ಷಣೆ ಯಂತಹ ಕೆಲಸಗಳನ್ನು ಆಗಿ ಕಾಲದ ಅಗತ್ಯಗಳಾಗಿ ಸ್ವಾತಂತ್ರ್ಯ 
ಪೂರ್ವದಲ್ಲಿಯೇ ಎಸಗಿದವರು. 


ಚನ್ನಬಸವರು ಮಕ್ಕಳಿಗೆ ಕನ್ನಡದಲ್ಲಿ ಶಿಕ್ಷಣ ಕೊಡಿಸುವ ವ್ಯವಸ್ಥೆ ಮಾಡಿರುವುದು. 
ಸಮಾಜದಲ್ಲಿ ಶರಣಧರ್ಮವನ್ನು ಪ್ರಚಾರ ಮಾಡುವುದು, ಅನ್ಯಧರ್ಮದ 
ಒತ್ತಾಯಕ್ಕೆ ಮಣಿದು - ಹೆದರಿ ಮತಾ೦ತರ ಮಾಡಿದ ಜನಸಾಮಾನ್ಯರನ್ನು ಮತ್ತೆ 
ಶರಣತತ್ತ್ವದ ದೀಕ್ಷೆಯಿತ್ತು ಬಸವಧರ್ಮಕ್ಕೆ ಕರೆತಂದುದು, ದಲಿತರಿಗೂ 
ತಿಳಿಹೇಳಿ ಶರಣಧರ್ಮವನ್ನು ಪಾಲಿಸುವಂತೆ ಮಾಡಿದುದು - ಇವೆಲ್ಲ ಆಗಿನ 


ಕಾಲದ ಆಡಳಿತಕ್ಕೆ ಆಗಿಬರಲಿಲ್ಲ. ಅದಕ್ಕಾಗಿ ಕನ್ನಡವನ್ನು ಕಲಿಸದಂತೆ ಆದೇಶ 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ೨೫ 


ಹೊರಡಿಸಿದಾಗ, ಬಾಗಿಲಿಗೆ "ಉರ್ದುಶಾಲೆ' ಎಂದು ಬೋರ್ಡ್‌ ಹಾಕಿ, ಒಳಗೆ 
ಕನ್ನಡ ಕಲಿಸಿದರು. ಮತ್ತೆ ಮತ್ತೆ ತೊಂದರೆ ಕೊಟ್ಟಾಗ, ರೋಗಗಳ ಹಾವಳಿಗಳು 
ನೈಸರ್ಗಿಕ ವಿಕೋಪಗಳು ಬಂದು ಎರಗಿದಾಗ - ಮಕ್ಕಳನ್ನೇ ಕಟ್ಟಿಕೊಂಡು, 
ಶಾಲೆಯನ್ನೇ ಸ್ಥಳಾಂತರಿಸಿಕೊಂಡು ಒಂದು ಪ್ರದೇಶದಿಂದ ಇನ್ನೊಂದು 
ಪ್ರದೇಶಕ್ಕೆ ಗೂಳೆ ಹೋದರು. 


ಮಠದಲ್ಲಿಯೇ ಆಕಳುಗಳನ್ನು ಕಡಿಯುತ್ತೇವೆಂಬ ಹೆದರಿಕೆಯನ್ನೂ ಎದುರಿಸಿದರು. 


ಗೋವೆಮ್ಮ ತಾಯ್ತಂದೆ । ಗೋವು ಬಂಧುವು ಬಳಗ 
ಗೋವ ಕಡಿಯಲು ಬಹುದೆ । ಮಠದಂಗಳಲ್ಲಿ 
ಹಾಲೂಡುವಾ ತಾಯ್ಗೆ । ಹತ್ಯ ಮಾಡಲು ಬಿಡೆನು 
ಹರಣ ಬಿಡುವೆನು ನಾನು । ಚೆನ್ನಬಸವ 


ಹೀಗೆಲ್ಲ ತಮ್ಮ ಕಾಲದ ಅಮಾನವೀಯ ಮತ್ತು ನೈಸರ್ಗಿಕ ವಿಕೋಪಗಳನ್ನು 
ಎದುರಿಸಿ ಗೆದ್ದವರು ಈ ಮಹಾಕಾವ್ಯದ ನಾಯಕರು. ಮಠದ ಸ್ವಾಮಿ ಎಂದಾಗ 
ಸಾಮಾನ್ಯವಾಗಿ ನಮಗೆ ಬರುವ ಕಲ್ಬನೆಗೆ ವ್ಯತಿರಿಕ್ತವಾದ - ಜನಸಾಮಾನ್ಯರ 
ಉದ್ದಾರಕ್ಕಾಗಿ, ಕನ್ನಡದ ಅನುಷ್ಠಾನಕ್ಕಾಗಿ, ಮಕ್ಕಳ ಭವಿಷ್ಯಕ್ಕಾಗಿ, ಶರಣತತ್ತ್ವದ 
ಪ್ರತಿಪಾದನೆಗಾಗಿ ಜೀವನವಿಡೀ ಹೋರಾಡಿದ ಜ೦ಗಮನ ಕಥೆಯಿದು. ಅದಕ್ಕಾಗಿ 
ಕನ್ನಡಕ್ಕೆ ಒಂದು ಹೊಸ ವಸ್ತುವುಳ್ಳ ದೇಸಿ ಛ೦ದಸ್ಸಿನಲ್ಲಿ ರಚನೆಯಾದ ಒಂದು 
ನವೀನ ಮಹಾಕಾವ್ಯ ಇದಾಗಿದೆ. ಇಲ್ಲಿ ಚೆನ್ನಬಸವರ ವ್ಯಕ್ತಿತ್ವ ದರ್ಶನದ 
ಹಿನ್ನೆಲೆಯಲ್ಲಿ - ಶರಣತತ್ತ್ವ, ಕನ್ನಡದ ಪ್ರತಿಪಾದನೆ ಮತ್ತು ವಾಸ್ತವ ಚರಿತ್ರೆ 
ಇವುಗಳ ಕಥೆ ಈ ಮಹಾಕಾವ್ಯದಲ್ಲಿ ಮುಪ್ಪುರಿಗೊಂಡಿದೆ." 


* ಈ ಕೃತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ : 
ಶ್ರೀ ಬಸವಲಿಂಗ ಪಟ್ಟದೇವರು 
ಹಿರೇಮಠ ಸಂಸ್ಥಾನ 
ಭಾಲ್ಕಿ (ಬೀದರ್‌) ೫೮೫ ೩೨೮ 


ದೂರವಾಣಿ (೦೮೪೮೪) ೨೬೨೨೮೪; ಮೊಬೈಲ್‌ : ೯೪೪೮೧-೧೫೪೦೪ 


ಗ ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


| ಕಾವ್ಯ | 
ಎಂಟು ಕವಿತೆಗಳು 


$ ಎಚ್‌. ಎಸ್‌. ಮುಕ್ತಾಯಕ್ಕ 
೧ 


ಬಾ ನನ್ನ ಚಿನ್ನ ಚುಕ್ಕೆಗಳ ಎಡವುತ್ತ 

ದೂರ 'ದೂರ ಹೋಗೋಣ 

ಎಲ್ಲ ಸೌರಮಂಡಲಗಳ ದಾಟೋಣ 
ಅನಂತದೆಡೆ ಒಂದು ತಾಣವಿದೆ 

ನನಗೆ ಗೊತ್ತು ಅಲ್ಲಿ ಯಾವ ನಿರ್ಬಂಧಗಳಿಲ್ಲ 
ಹುಟ್ಟು ಸಾವಿನ ಹಂಗೂ ಇಲ್ಲ 

ಎದೆ ಮಿಡಿತಗಳಿಲ್ಲದಿದ್ದರೂ ನಮ್ಮಿಬ್ಬರ 

ಕಣ್ಣು ನಗುತ್ತವೆ 

ಬಾ, ಯಾವ ನೋವು ಸಾವಿಲ್ಲದ ಲೋಕದಲಿ 
ಅಲೆಯೋಣ 

ಹಾಗೆ ಹಾಗೆ ಸುಮ್ಮನೆ ಕೇವಲ ಸುಮ್ಮನೆ 


ತ 


ನಿಜವಾದ ಏಕಾಂತ ಯಾವುದು? 
ನನ್ನಾತ್ಮಕ್ಕೆ ನಾನು ಒಂದು ಬಾರಿ 
ಕೇಳಿದೆ. 

ನಗುತ್ತ ಹೇಳಿತು : 

ನೀನು ಪ್ರೀತಿಸುವವರ ತೋಳಿನಲ್ಲಿ 
ರುವಾಗಲೂ ಅನುಭವಿಸುವ 
ಏಕಾಕಿತನ! 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ೫ 


೨೮ 


೩ 


ನೀನು ಬರುವಾಗಲೆಲ್ಲ ನಕ್ಷತ್ರ 
ಚ೦ದ್ರನನು ಹಿಡಿದು ಬರುವಿ 
ಬೊಗಸೆ ತುಂಬ ಬೆಳದಿಂಗಳ 
ತರುವಿ 

ನೀನಿಲ್ಲದೆ ನನ್ನ ಮನೆ, ಮನ 
ಕತ್ತಲೆಯಿಂದ ತುಳುಕುತ್ತಿದೆಯೆಂದು 
ನೀನು ಬಲ್ಲೆ. 

ಮತ್ತೆ ನಿನಗೆ ಗೊತ್ತು. 

ನನ್ನಾತ್ಮ ಘಾಸಿಗೊಂಡಿದೆ ಎಂದು. 
ಆಗ ನನ್ನ ಮೈ ತುಂಬ 

ಚಂದ್ರ, ನಕ್ಷತ್ರ, ಸೌರ ಮಂಡಲಗಳ 
ಚಿತ್ರಿಸುವೆ 

ನಿನ್ನ ನಗೆಯಿ೦ದ, ಮುತ್ತುಗಳಿ೦ದ. 


೪ 


ಏಸೋ ಸಾರಿ ನಾನು ನನ್ನ ಕಲ್ಪನೆ 
ಯೊಂದಿಗೆ "ಮಾತಾಡುತ್ತೇನೆ 

ನನ್ನ ಏಕಾಂತದೊಡನೆ ಮಾತಾಡುತ್ತೇನೆ 
ನೀನು ಈ ಲೋಕದಲ್ಲಿ ಎಲ್ಲಿಯೂ ಇಲ್ಲ 
ನನಗೆ ಗೊತ್ತು 

ಕೇವಲ ನನ್ನ ಕಲ್ಪನೆಯಲ್ಲಿರುವಿ 

ನನ್ನ ಸ್ವಪ್ನಗಳಲ್ಲಿರುವಿ 

ಆದರೂ ನಾನು ನಿನ್ನ ಅಸ್ತಿತ್ವಕ್ಕಾಗಿ 
ಎಲ್ಲೆಲ್ಲೂ ಹುಡುಕಾಡುವೆ 

ಎಲ್ಲೆಲ್ಲೂ ಹುಡುಕಾಡುವೆ 


ಇ 
ಸಂಕ್ರಮಣ ೪೨೯ / ಸೆಪ್ಟೆಂೆಬರ್‌-ಅಕ್ಟೋಬರ್‌ ೨೦೧೬ 


೫ 


ವಿದಾಯ ಹೇಳುವ ಮುನ್ನ ನಾನೆಂದೆ : 
ದಾರಿ ದೀರ್ಫವಿದೆ. ಮೇಲೆ ಕತ್ತಲೆ ಕೂಡಾ. 
ನೀನು ಆಕಾಶಕ್ಕೆ ಕೈ ಚಾಚಿ 
ನಕ್ಷತ್ರವೊಂದನ್ನು ಕಿತ್ತು, ಕೈಗಿತ್ತೆ. 

ನಾನು ವಿಷಾದದಿಂದ ನಕ್ಕೆ 

ಏಕೆಂದರೆ ಅದೊಂದು ಕುರುಡು 
ಚುಕ್ಕೆಯಾಗಿತ್ತು. 


ನಾನು ಕತ್ತಲೆಯ ದಾರಿ ದಿಟ್ಟಿಸುತ್ತಿರುವಂತೆ 
ಅದು ಹೇಳಿತು; 

ಗೆಳತಿ, ನಿನ್ನ ಆತ್ಮದ ಬೆಳಕಿನಲ್ಲಿ ನಡೆ. 
ಕ್ಷಣದಲ್ಲಿಯೆ ಶೂನ್ಯವೆಲ್ಲ ತುಂಬಿತು 
ಅಗಾಧ ಮಿಂಚಿನಿಂದ ಬೆಳಕಿನಿಂದ. 


೬ 


ಮಧ್ಯರಾತ್ರಿ ನನಗೆನಿಸಿತು ನೀನು 

ದೂರ ಸರಿದು ಹೋದೆ ನನ್ನಿಂದ 

ಈಗ ಬರಿ ನೆನಪಾಗಿ ಉಳಿದೆ. 
ದಿಗ್ಭಾಂತಳಾಗಿ ನೋಡಿದೆ 

ನಿನ್ನೆದೆಯ ಮೇಲೆ ತೋಳ ಚಾಚಿ ಮಲಗಿದ್ದೆ 
ಮರುಕ್ಷಣವೇ ಯಾಕೋ ಹೃದಯ 
ಒಂಟಿಯಾಗಿರಲು ಬಯಸಿತು 

ನಿನ್ನಿಂದ ದೂರ ಸರಿಯುವ, ಬಿಡು 

ಗಡೆಯ ಆ ಕ್ಷಣ ಸುಂದರವೆನಿಸಿತು 
ಏನಿದು? ಮನಸ್ಸು ಕೇಳಿತು : 

ಇದು ಪ್ರೀತಿಯೆ? ಇಲ್ಲವೆ ಭ್ರಮೆಯೆ? 
ಅರ್ಥವಾಗದ ಈ ತಳಮಳ ನಿನಗೆ ಹೇಳುವಂತಿದ್ದರೆ! 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌ -ಅಕ್ಟೋಬರ್‌ ೨೦೧೬ ೨೯ 


೩೦ 


ತ 


ರಾತ್ರಿ ಸುಂದರವಾಗಿ ನಗುತ್ತಿತ್ತು 
ಸದ್ದಿಲ್ಲದೆ ಸಾಗಿ ಹೋಗುತ್ತಿತ್ತು 
ಹೊಲದ ನಡುವೆ 

ವಿಸ್ತಾರ ಆಗಸದ ಅಡಿಯಲ್ಲಿ 
ನಿನ್ನ ತೋಳ ಮೇಲೆ ಮಲಗಿ 
ಚಿಕ್ಕೆಗಳ ನೋಡುತ್ತಿದ್ದೆ 
ಎಷ್ಟೊಂದು ಚೆಂದ ಅಲ್ಲವೆ? 
ನೀನು ಕೇಳಿದೆ 

ಒಮ್ಮೆಲೆ ನಕ್ಷತ್ರಗಳ ಕಂಗಳಲಿ 
ನೋವ ಕಂಡೆ, ಆ ಮಿನುಗಿನ 
ಹಿಂದೆ ಸಾವಿರ ದುಃಖಗಳು 
ಆಹ್‌! ನನ್ನಾತ್ಮ ಅವುಗಳ ಸಂತೈಸಲಿ 
ಕೈ ಚಾಚಿತು ಮೇಲೆ ಮೇಲೆ 


೮ 


ಆಕಾಶಕ್ಕೆ, ಅವಧಿಗಳಿಂದ 

ಬಿಡದೆ, ಅಂಟಿಕೊಂಡ ನಕ್ಷತ್ರ 

ಗಳಂತೆ ನನ್ನ ನಿನ್ನ ಪ್ರೀತಿಯ 

ಸಂಜೆ ಬಾನಂಗಳವನ್ನು ಅಪ್ಪಿಕೊಳ್ಳುವ 
ಬಣ್ಣದಂತೆ ನಮ್ಮ ಒಲವು. 

ಬದುಕು ಸಾವು ದೂರ ನಿಂತು ನೋಡುತವೆ 
ಅವುಗಳ ಹಂಗಿಲ್ಲದೆ ನಗುವ ಸೆ 
ನಮ್ಮನು. 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


| [ ಚಿಂತನೆ] 
ಮಾನವ ಹಕ್ಕುಗಳು" 


9 ಎಸ್‌. ಆರ್‌. ನಾಯಕ 


ವಿಶ್ವ ಸಂಸ್ಥೆಯ ಸರ್ವಸದಸ್ಯರ ಸಭೆಯು ೧೯೪೮ರ ಡಿಸೆಂಬರ್‌ ೧೦ರಂದು 
ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಅಳವಡಿಸಿಕೊಂಡಾಗಿನಿಂದ 
“ಎಲ್ಲ ಮಾನವರ ಅಂತರ್ಗತ ಘನತೆಗೆ ಮನ್ನಣೆ ನೀಡಿ ರಕ್ಷಣೆಯನ್ನು ಮಾಡುವ 
ಹೊಸ ಶಕೆ ಆರಂಭವಾಯಿತು. ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯು 
ಪ್ರತಿಯೊಬ್ಬ ವ್ಯಕ್ತಿಯ ಅತ್ಯಂತ ಮೂಲಭೂತ ಹಕ್ಕಗಳನ್ನು ಮತ್ತು ಸ್ವಾತಂತ್ರ್ಯವನ್ನು 
ಮತ್ತೆ ಧೃಢೀಕರಿಸಿ ತರುವಾಯ ಅಂತಾರಾಷ್ಟೀಯ, ಪ್ರಾದೇಶಿಕ ಮತ್ತು 
ರಾಷ್ಟ್ರೀಯ ಮಟ್ಟಗಳಲ್ಲಿ ಮಾನವ ಹಕ್ಕುಗಳ ಮಾನಕಗಳನ್ನು ನಿಗದಿಪಡಿಸುವುದಕ್ಕೆ 
ಸ್ಫೂರ್ತಿಯ ಸೆಲೆಯಾಗಿದೆ. ಇಂದು ವಿಶ್ವದ ಎಲ್ಲ ರಾಜ್ಯಗಳು ಒಂದಲ್ಲ ಒಂದು 
ಪ್ರಮುಖ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಒಪ್ಪಂದದ ಮೂಲಕ ತಮ್ಮನ್ನು 
ವಚನಬದ್ಧರಾಗಿಸಿಕೊಳ್ಳುತ್ತಿವೆ. ಆದ್ದರಿಂದ ಪ್ರತಿವರ್ಷ ಡಿಸೆಂಬರ್‌ ಹತ್ತನೇ 
ದಿನಾಂಕವನ್ನು, ೧೯೪೮ರ ಡಿಸೆಂಬರ್‌ ೧೦ರಂದು ಎಶ್ವಸಂಸ್ಥೆಯ ಸರ್ವಸದಸ್ಯರ 
ಸಭೆಯು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಅಳವಡಿಸಿಕೊಂಡಿದ್ದರ 
ಸ್ಮರಣಾರ್ಥ, "ಮಾನವ ಹಕ್ಕುಗಳ ದಿನ'ವಾಗಿ ವಿಶ್ವಾದ್ಯಂತ ಆಚರಿಸಲಾಗುತ್ತಿದೆ. 


ಮಾನವ ಹಕ್ಕುಗಳು ಮತ್ತು ಅವುಗಳ ಉಲ್ಲಂಘನೆಯ ಕಥೆ ಮನುಕುಲದ 
ಕಥೆಯನ್ನಷ್ಟೇ ಪ್ರಾಚೀನ. ರೂಸೋ "ಅಸಮಾನತೆಯ ಉಗಮ" ಎಂಬ ತನ್ನ 
ಸಂವಾದದ ಎರಡನೇ ಭಾಗದ ಆರಂಭದಲ್ಲಿ ಈ ರೀತಿ ಅದನ್ನು ವಿಶದಪಡಿಸಿದ್ದಾನೆ 
: "ಒಂದಷ್ಟು ಭೂಮಿಯ ಸುತ್ತ ಬೇಲಿ ಹಾಕಿಕೊಂಡು ಇದೆಲ್ಲಾ ನನ್ನದೆ - 
ಎಂದು ಹೇಳಿದ ಮತ್ತು ಉಳಿದ ಜನ ಅದನ್ನು ನಂಬುವಂತೆ ಮಾಡಿದ 
ಮೊದಲನೇ ಮನುಷ್ಯನೇ ನಾಗರಿಕ ಸಮಾಜದ ನಿಜವಾದ ಸಂಸ್ಥಾಪಕ". 
ರೂಸೋ *ಕ್ರಾಂತಿಯುಗ' ಎಂದು ಕರೆದ ಈ ಯುಗವೇ, ನಾವು ಮೂಲಭೂತ 
ಹಾಗೂ ಸ್ವಾಭಾವಿಕ ಮೌಲ್ಯಗಳು ಮತ್ತು ಇಂದು ಮಾನವ ಹಕ್ಕುಗಳು ಎಂದು 
ಕರೆಯುವ ಎಲ್ಲ ಮೌಲ್ಯಗಳ ಅವನತಿಗೆ ದಾರಿಮಾಡಿಕೊಟ್ಟ ಹಾಗೂ ಮಾನವನ 
ಅಹಂ ಮತ್ತು ಪರಿಸರ ಎರಡೂ ಕಲುಷಿತವಾಗುವಂತೆ ಮಾಡಿದ ಮೊದಲ 


* ೧೦ ಡಿಸೆಂಬರ್‌ ೨೦೦೯ ರಂದು ೬೧ನೆಯ ವಾರ್ಷಿಕೋತ್ಸವದ ಅಧ್ಯಕ್ಷೀಯ ಭಾಷಣ 


ಸಂಕಮಣ ೪೨೯ /ಸೆಪೆಂಬರ್‌-ಅಕ್ಟೋಬರ್‌ ೨೦೧೬ ೩೧ 


ಹೆಜ್ಜೆ ಎಂದು ಹೇಳಬಹುದು. ಇದೇ ಮನುಷ್ಯನ ಪರಸ್ಪರ ಹಿತಾಸಕ್ತಿಗಳ 
ಸಂಘರ್ಷಕ್ಕೆ ನಾಂದಿ ಹಾಡಿ ಒಬ್ಬರು ಮತ್ತೊಬ್ಬರ ಮಾನವ ಹಕ್ಕುಗಳನ್ನು 
ಉಲ್ಲಂಘಿಸುವುದಕ್ಕೆ ಕಾರಣವಾಯಿತು. ನೀವು ಈ ಯುಗವನ್ನು ವರ 
ಎಂದಾದರೂ ಕರೆಯಿರಿ ಅಥವಾ ಶಾಪ ಎಂದಾದರೂ ಕರೆಯಿರಿ, ಆದರೆ 
ಒಳ್ಳೆಯದಕ್ಕೋ ಕೆಟ್ಟದ್ದಕ್ಕೋ ಇದೇ ಮಾನವರ ಎಲ್ಲ ಪ್ರಗತಿಯ ಮತ್ತು 
ಸಾಹಸದ ಸಂತಾನವಾಗಿದೆ. ಮಾನವ ಇತಿಹಾಸದ ಈ ಯುಗ ಮತ್ತು ತನ್ನ 
ಒಡನಾಡಿ ಮಾನವರ ಮತ್ತಿತರ ಜೀವರಾಶಿಯ ಪರಿವೆಯೇ ಇಲ್ಲದೆ ಒ೦ದಷ್ಟೂ 
ಅವರ ಬಗ್ಗೆ ಕಾಳಜಿ ಇಲ್ಲದೆ, ತಾವು ಬಳಸಿ ಆನಂದಿಸುವ ಸಲುವಾಗಿ ಅಲ್ಲದೆ 
ತಮ್ಮ ಮುಂದಿನ ಪೀಳಿಗೆಗೆಂದು ಶೇಖರಿಸಲು ಹೆಚ್ಚು ಹೆಚ್ಚು ಗಳಿಸಿ 
ಸ್ವಾಧೀನದಲ್ಲಿರಿಸಿಕೊಳ್ಳಬೇಕೆಂಬ ಮನುಷ್ಯನ ತೀರದ ದುರಾಸೆಯು, ಇಂದಿನ 
ಅವನತಿ, ವಿನಾಶ, ಭೂಮಾತೆಯ ಸಾರಭೂತ ಅಂಶಗಳು ಖಿಲವಾಗುತ್ತವೆ 
ಎಂಬ ಭಯವುಂಟು ಮಾಡಿಸುವ ಮತ್ತು ನಮ್ಮ ಮಹಾನ್‌ ಸಾಮಾಜಿಕ 
ಹಾಗೂ ರಾಜಕೀಯ ಧೀಮಂತರು, ಸಾಧುಸತ್ತುರುಷರು ನಮಗೆ ಬಳುವಳಿಯಾಗಿ 
ನೀಡಿದ ಎಲ್ಲಾ ನಾಗರಿಕ ಹಾಗೂ ಆಧ್ಯಾತ್ಮಿಕ ಮೌಲ್ಯಗಳಿಗೆ ಕಳಂಕವುಂಟುಮಾಡುವ 
ಸಾಧ್ಯತೆಗೆ ಎಡೆಮಾಡಿಕೊಡುವ ದುಃಸ್ಥಿತಿಗೆ ತಂದಿಟ್ಟಿದೆ. ಮನುಷ್ಯನ ಈ 
ವಿನಾಶಕಾರಿ ಚಟುವಟಿಕೆಗಳು ಮಾನವ ಸಮಾಜ ಮತ್ತು ಪ್ರಕೃತಿಯ 
ಸಮತೋಲವನ್ನು ವಿಶ್ವದ ವಿವಿಧ ಜನವರ್ಗದ ನಡುವೆ ಪರಸ್ಪರ ಸಂಬಂಧಗಳನ್ನು 
ಮತ್ತು ಮನುಷ್ಯ ಹಾಗೂ ಭೂಮಾತೆಯ ಎಲ್ಲಾ ಜೀವಜಂತುಗಳ ನಡುವಿನ 
ಸಂಬಂಧವನ್ನು ಹದಗೆಡಿಸಿದೆ. ಎರಡು ದಶಕಗಳ ಹಿಂದೆಯೇ ವಿಲಿಯಮ್‌ 
ವರ್ಡವರ್ತ್‌ ಮಹಾಕವಿ "what man has made of man" (ಮನುಷ್ಯ 
ಮನುಕುಲವನೆಂಥಾ ಸ್ಥಿತಿಗೆ ತಂದಿಟ್ಟಿದ್ದಾನೆ) ಮತ್ತು "Ll dಂ we 566 in 
nature, that is ours” (ನಿಸರ್ಗ ನಮ್ಮದು ಎಂದು ಹೇಳಿಕೊಳ್ಳುವಂತಹದ್ದು 
ಬಹಳ ಕಡಿಮೆ) ಎಂದು ಹಾಡಿದ್ದಾನೆ. ಇಂದು ತಾಂಡವವಾಡುತ್ತಿರುವ 
ಹಿಂಸಾಚಾರ ಹಾಗು ದುರ್ನಡತೆಗಳಿಗೆಲ್ಲಾ ಮೂಲ ಕಾರಣವನ್ನು ಮನುಷ್ಯನ 
ಇಂಗದ ದುರಾಸೆಯ ದಾಹ, ಈ ಜ 
ಹೆಸರನ್ನು ಅಜರಾಮರವಾಗಿಸಬೇಕೆಂಬ ಇಂಚ pi ಹ 
ವಿ - | ನ್ನ ಮುಂದಿನ 
ತಲೆಮಾರಿಗಾಗಿ ಸಂಗಹಿಸಿಡುವ ದುರ್ಬುದ್ಧಿಯಲ್ಲಿ ಗುರುತಿಸಬಹುದಾಗಿದೆ. 


ಇಂದು ಎಲ್ಲೆಲ್ಲೂ ರಾಷ್ಟಗಳ ಸಾರ್ವಭೌಮತ್ವ ಮತ್ತು ಜನತೆಯ ಮಾನವ 


ಹಕ್ಕುಗಳ ಉಲ್ಲಂಘನೆ ನಡೆಯುತ್ತಿದೆ. ಇದರಿಂದ ರಾಷ್ಟ್ರ ರಾಷ್ಟಗಳ ನಡುವೆ 
ಜನತೆ ಜನತೆಯ ನಡುವೆ ಬಿಕ್ಕಟ್ಟು ಮತ್ತು ಸಂಘರ್ಷ ಏರ್ಪಡುತ್ತದೆ. ಪ್ರಸ್ತುತ, 


೬% ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


ರಾಷ್ಟ್ರಗಳು ಹಾಗೂ ವ್ಯಕ್ತಿಗಳು ಮಾನವ ಹಕ್ಕುಗಳನ್ನು ಕುರಿತ ಸಮಸ್ಯೆಗಳ ಬಗ್ಗೆ 
ಮತ್ತು ಅವುಗಳಿಂದ ಉಂಟಾಗುವ ಪರಿಣಾಮಗಳ ಬಗ್ಗೆ ಬಹಳ 
ಆತಂಕಿತರಾಗಿದ್ದಾರೆ. ಇಂದು ಇಡೀ ಮನುಕುಲದ ಶಾಂತಿ ಮತ್ತು ಭದ್ರತೆ 
ಅಪಾಯದಲ್ಲಿದೆ ಮತ್ತು ವಿಶ್ವಾದ್ಯಂತ ಮಾನವ ಹಕ್ಕುಗಳನ್ನು ಸತತವಾಗಿ ಹಾಗೂ 
ನಿರ್ಭಯವಾಗಿ ಉಲ್ಲಂಘಿಸಲಾಗುತ್ತದೆ. ಇಂದು ಜಗತ್ತಿನಾದ್ಯಂತ ಎಲ್ಲರೂ 
ಅಂಗೀಕರಿಸುವ ಸಿದ್ಧಾಂತವೇನಾದರೂ ಇದ್ದರೆ ಅದು ಹ ಹಕ್ಕುಗಳ 
ಪರಿಕಲ್ಪನೆ ಮತ್ತು ಸಿದ್ಧಾಂತ ಮಾತ್ರ. ಕಳೆದ ಶತಮಾನದ WAT 
ಅರ್ಧಭಾಗದಲ್ಲಿ ಮಾನವ "ಇತಿಹಾಸದಲ್ಲಿ ಹಿಂದೆಂದೂ ಆಗಿರದಂತೆ ಮಾನವ 
ಘನತೆಯನ್ನು ಮಾರಣ ಹೋಮ ಮಾಡಿದ ಎರಡು ವಿಶ್ವ ಮಹಾಯುದ್ದದ 
ಕರಾಳ ದಿನಗಳ ಯಾತನಾಮಯ ಅನುಭವ ಹಾಗೂ ಆಘಾತದ ಗರ್ಭದಿಂದ 
ಈ ಮಾನವ ಹಕ್ಕುಗಳ ಚಳುವಳಿ ಹುಟ್ಟಿದೆ. ಕಳೆದ ೬೦ ವರ್ಷಗಳಲ್ಲಿ ಕಡೇಪಕ್ಷ 
ಸ್ವತಂತ್ರ ಮತ್ತು ಪ್ರಜಾಪ್ರಭುತ್ವ ರಾಷ್ಟಗಳಲ್ಲಿ ಸಜೀವ ಮತ್ತು ಚೈತನ್ಯಶೀಲವಾದ 
ವಿಷಯವಾಗಿದೆ. ಮಾನವಾಭಿವೃದ್ಧಿಯ ಹಾದಿಯಲ್ಲಿ ಅದಕ್ಕೆ ಸಂಬಂಧಿಸಿ 
ಆಗಿರುವ ವಿವಿಧ ಬೆಳವಣಿಗೆಗಳು ನಿಜಕ್ಕೂ 'ತೃಪ್ತಿಕರವಾಗಿವೆ. 


ದಿನಾಂಕ ೧೦-೧೨-೧೯೪೮ರಲ್ಲಿ ವಿಶ್ವಸಂಸ್ಥೆಯ ಸರ್ವಸದಸ್ಯರ ಸಭೆಯು 
ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಅಂಗೀಕರಿಸಿ ಅಳವಡಿಸಿಕೊಂಡು 
"ಮಾನವರೆಲ್ಲರೂ ಜನ್ಮತಃ ಸ್ವತಂತ್ರರು ಮತ್ತು ಘನತೆ ಹಾಗೂ ಹಕ್ಕುಗಳ 
ದೃಷ್ಟಿಯಿಂದ ಸರ್ವ ಸಮಾನರು" ಎಂದು "ಯಾವುದೋ ಒಂದು ಬಗೆಯ 
ಜನರಿಗೆ ಮಾತ್ರ ಎಂದು ತಾರತಮ್ಯ ಮಾಡದೆ ಈ ಹಕ್ಕುಗಳು ಮತ್ತು 
ಸ್ವಾತಂತ್ರ್ಯಕ್ಕೆ ಎಲ್ಲರೂ ಹಕ್ಕುದಾರರು" ಎಂದು ಘೋಷಿಸಿದ ತರುವಾಯ 
ಮಾನವ ಹಕ್ಕುಗಳನ್ನು ಕುರಿತ ಕಾಳಜಿ ಜಾಗತಿಕ ಆಯಾಮ ಪಡೆದಿದೆ. ಅದರ 
ಮಹತ್ವ ಪ್ರತಿಯೊಂದು ಅಂತರರಾಜ್ಯ, ರಾಜ್ಯಾಂತರೀಯ ರಾಜಕೀಯ 
ಸಂಬಂಧಗಳನ್ನು ಮತ್ತು ರಾಯಭಾರಗಳನ್ನು ವ್ಯಾಪಿಸಿಕೊಂಡಿದೆ. ಬಹುಪಾಲು 
ಎಲ್ಲ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಸಮ್ಮೇಳನಗಳು, ಸಂವಾದಗಳು, ಚರ್ಚೆಗಳು, 
ಮಾತುಕತೆಗಳು ಮತ್ತು ವ್ಯವಹಾರಗಳಲ್ಲಿ ಇದು ಚರ್ಚಾ ವಿಷಯವಾಗಿದೆ. 
ಪ್ರತಿಯೊಂದು ಧಾರ್ಮಿಕ, ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ 
ವಿಚಾರಧಾರೆಯ ವ್ಯಾಖ್ಯಾನದ ವಿಷಯವಾಗಿದೆ. ಎಲ್ಲಾ ಶೈಕ್ಷಣಿಕ ವ್ಯಾಸಂಗ 


ವಿಷಯಗಳಲ್ಲಿ ಅಧ್ಯಯನ ವಸ್ತುವಾಗಿದೆ. 


ಮಾನವ ಹಕ್ಕುಗಳನ್ನು ರಕ್ಷಿಸಬೇಕೆಂಬ ಅರಿವು ಎಷ್ಟರಮಟ್ಟಿಗೆ ಬೆಳೆದಿದೆಯೆಂದರೆ 
ಅದನ್ನು ಸ ರಾಜ್ಯಗಳ, ರಾಜ್ಯಾಡಳಿತಗಳ ಮತ್ತು ಜನಹಿತ 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ೩೩ 


ಕಾನೂನುಗಳ ನಾಗರಿಕತೆಯ ಮಟ್ಟವನ್ನು ಅಳೆಯುವ ಅಳತೆಗೋಲಾಗಿ 
ಬಳಸಲಾಗುತ್ತಿದೆ. ವ್ಯಕ್ತಿಗಳು ಮತ್ತು ಸರ್ಕಾರಗಳ ಮೌಲ್ಯ ನಿರ್ಧಾರ ಮಾಡಲು , 


ಇದನ್ನು ಜನಾ ಬಳಸಲಾಗುತ್ತಿದೆ. ಟು. ಮತ್ತು ಪ್ರಾಧಿಕಾರಗಳಿಗೆ 
ಬ್‌ ಕಡಿವಾಣವಾಗಿ ಅದನ್ನು ಬಳಸಲಾಗುತ್ತಿದೆ. ಪ್ರತಿಯೊಂದು "ಅಂತಾರಾಷ್ಟೀಯ | 
ಹಣಕಾಸು ಮತ್ತು ಮಾರಾಯ ನೆರವುಗಳಲ್ಲಿ ಇದನ್ನು ಅಭಿವೃ ದ್ಲಿವಾಹಕವನ್ನಾಗಿ : 
ಬಳಸಲಾಗುತ್ತಿದೆ. ಇಂದು ಇತಿಹಾಸವನ್ನು ರಕ್ಷಿತ ಮತ್ತು ಖಾತರಿ ನೀಡಲಾದ | 
ಮಾನವ ಹಕ್ಕುಗಳ ಭಾಷೆಯಲ್ಲಿ ಹೇಳಲಾಗುತ್ತಿದೆ ಮತ್ತು ಬರೆಯಲಾಗುತ್ತಿದೆ. 


ಮಾನವ ಹಕ್ಕುಗಳ ಪರಿಕಲ್ಪನೆಯೆಂದರೆ ವ್ಯಕ್ತಿಗಳನ್ನು ತುಳಿತ, ಶೋಷಣೆ ಮತ್ತು 


ಅನ್ಯಾಯಗಳಿಂದ ರಕ್ಷಿಸುವ ಪ್ರಯತ್ನ. ಸರ್ವರಿಗೂ ಮತ್ತು ಸಕಲ ರಾಷ್ಟ್ರಗಳಿಗೂ 


ಮಾನವ ಗುರಿಗಳನ್ನು ಸಾಧಿಸಲು ಕೆಲವೊಂದು ಮಾನಕ ಗುಣಮಟ್ಟಗಳನ್ನು 


ಅವು ಒದಗಿಸುತ್ತವೆ. ಮಾನವ ಹಕ್ಕುಗಳ ಚಳುವಳಿ ವಿಶ್ವ ಸಮುದಾಯದ ಮೇಲೆ 
ಅಗಾಧ ಪ್ರಭಾವವನ್ನು ಬೀರುತ್ತಿದೆ. ಮಾನವರ ಅಂತರ್ಗತ ಘನತೆಗೆ ದೇಶ 
ಅಥವಾ ರಾಜಕೀಯ ಸ್ಥಾನಮಾನದ ಅಡೆತಡೆಗಳಿಲ್ಲ. ಮಾನವ ಹಕ್ಕುಗಳಿಗೆ 


ಎಂಥ ವಿಶ್ವವ್ಯಾಪಿ ಗುಣ ವಿಶೇಷವಿದೆ ಎಂದರೆ ಇಂದು ಜಗತ್ತಿನಾದ್ಯಂತ ಎಲ್ಲರೂ ' 
ಇದರ ಬಗ್ಗೆ ಸಮಾನ ಕಾಳಜಿ ತೋರುತ್ತಿದ್ದಾರೆ. ಜನಸಮುದಾಯದಲ್ಲಿ ಅಂಥ | 


ಕಳಕಳಿ ಇದ್ದಾಗ ಮಾತ್ರ ಮತ್ತು ಧೀಮಂತರು ಆ ಕುರಿತು ಸಕ್ರಿಯವಾಗಿ 


ಹೋರಾಡಿದಾಗ ಮಾತ್ರ ಮಾನವ ಹಕ್ಕುಗಳನ್ನು ರಕ್ಷಿಸಬಹುದು, ಅಧಿಕಾರದ | 


ದುರ್ಬಳಕೆ ತಡೆಯಬಹುದು ಮತ್ತು ಮಾಸನ ಹಕ್ಕುಗಳ ಉಲ್ಲಂಘನೆಯನ್ನು . 
ತಡೆಗಟ್ಟಬಹುದು. 


ಆದಿ ಮಾನವನಿಗೆ ಮಿತಿಯೇ ಇಲ್ಲದ ಮತ್ತು ಸಂಪೂರ್ಣವಾದ 


ಸ್ವಾತಂತ್ರ್ಯವಿದ್ದಿತಾದರೂ ಅವನಿಗೆ ಮಾನವ ಹಕ್ಕುಗಳು. ಮತ್ತು ಮೂಲಭೂತ | 


ಹಕ್ಕುಗಳ ಪರಿಕಲ್ಪನೆ ಇರಲಿಲ್ಲ. ಮಾನವ ಹಕ್ಕುಗಳು ಪ್ರಜಾಪ್ರಭುತ್ವದ ಅಮೂಲ್ಯ 
ಭಾಗ. ರೂಸೋ. ಹೇಳಿದ್ದಾನೆ "ಎಲ್ಲ ಮಾನವರು ಹುಟ್ಟಿನಿಂದಲೂ ಸ್ವತಂತ್ರರು... 
ಆದರೆ ಅವರನ್ನು ಎಲ್ಲೆಡೆ ಸಂಕೋಲೆಯಲ್ಲಿ ಬಿಗಿದಿಡಲಾಗಿದೆ. ಇವಿ 
ಕಾರಣ ಆಳುವ ತತ ರ್ಮವ ಉಂಟುಮಾಡಿದ ಸಾಮಾಜಿಕ, ಆಣ 
ಹಾಗೂ ರಾಜಕೀಯ ಅಸಮತೋಲನ ಎಂದು ನಾನು ಭಾವಿಸುತ್ತೇನೆ. ಇದರ : 
ಫಲವೇನೆಂದರೆ ಯಾವುದೇ ದೇಶವಿರಲಿ ಯಾರದ್ದೇ ಆಡಳಿತವಿರಲಿ ಎಲ್ಲೆಡೆ | 
ಜನತೆಯ ಅದರಲ್ಲೂ ದುರ್ಬಲರ, ಅತಿ ಬಡವರ, ಮಕ್ಕಳ ಹಾಗೂ : 


ಮಹಿಳೆಯರ ಮಾನವ ಹಕ್ಕುಗಳ ಮಿತಿಮೀರಿದ ಉಲ್ಲಂಘನೆ ನಡೆಯುತ್ತಿದೆ. 
ಆದುದರಿಂದ. ಪ್ರತಿಯೊಬ್ಬ 'ವ್ಯಕ್ತಿಯ ಮಾನವ ಹಕ್ಕುಗಳನ್ನು ರಕ್ಷಿಸುವುದಕ್ಕೆ ' 


ಕ್ಕಿ ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ' 


| 


Wo ce ಕ ಟ್‌ ್‌ 


“| 


\ 


t 


1 


ಶ್ರಮಿಸುವುದು ಎಲ್ಲ ರಾಷ್ಟ್ರಗಳ ಬದ್ಧ ಕರ್ತವ್ಯವಾಗಿದೆ. ಈ ಗುರಿ ಸಾಧನೆಗೆ 
"ಕಾನೂನಿನ ಆಡಳಿತ'ವನ್ನು ಸಾಮಾಜಿಕ ನವನಿರ್ಮಾಣದ ಚೈತನ್ಯಶೀಲ 
ಹಾಗೂ ನಿಶ್ಚಿತ ಮ ಬಳಸಿಕೊಳ್ಳಬೇಕು. ರಾಷ್ಟ್ರವು ಕೈಗೊಳ್ಳುವ 
ಕಾರ್ಯಗಳು. ಜನಪರವಾಗಿರಬೇಕು ಮತ್ತು. ಮಾನವ ಹಕ್ಕುಗಳು ಹಾಗೂ 
ಮಾನವ ನ್ಯಾಯಕ್ಕೆ ಪೂರಕವಾಗಿರಬೇಕು. ಇನ್ನೊ ೦ದು ರೀತಿಯಲ್ಲಿ ಹೇಳುವುದಾದರೆ. 
ಆಧುನಿಕ ಕಲ್ಯಾಣ ರಾಜ್ಯಗಳು ಮೊತ್ತಮೊದಲು ಅತಿ ಕೆಳವರ್ಗದ, ದೀನರ 
ದಲಿತರ ಹಿತಕ್ಕಾಗಿ ಹೋರಾಟ ನಡೆಸಬೇಕು. ಇದೇ ರೀತಿ ಜನತೆಯ ಮಾನವ 
ಹಕ್ಕುಗಳನ್ನು ರಕ್ಷಿಸಲು ಸ್ಥಾಪಿಸಲಾದ ಮಾನವ ಹಕ್ಕುಗಳ ಆಯೋಗವು 
ಮುಸುಕಿನಲ್ಲಿ ದಬ್ಬಾಳಿಕೆ ಮಾಡುತ್ತಿರುವವರಿಗೆ ಬಾಯಿಯಿಲ್ಲದ ಬಲಿಪ ಶುಗಳಾಗಿರುವ, 
ಸಂಕೋಲೆ ಬಿಗಿದ ಕೆಳಮಟ್ಟಕ್ಕೆ" ತುಳಿದ ಮತ್ತು ಬಹಿಷ್ಕತರಾದ, ಬಡಜನತೆಯ 
ವಿರುದ್ಧ ನಡೆಯುತ್ತಿರುವ ಗಂಭೀರ ಅನ್ಯಾಯಗಳ ವಿರುದ್ಧ ದ್ವನಿಯೆತ್ತಿ 
ಟೀಕಿಸುವ ಪಾತ್ರವನ್ನು ವಹಿಸಬೇಕು. ಮಾನವೀಯತೆಯೇ ನ್ಯಾಯದ ಆತ್ಮ 
ಆದುದರಿಂದ, ಮಾನವ ಹಕ್ಕುಗಳಿಗಿಂತಲೂ ಹೆಚ್ಚು ಪವಿತ್ರವಾದ ವಸ್ತು 
ಮತ್ತೊಂದಿಲ್ಲ. ಅವುಗಳೇ ಮಾನವನ ಸಾರಸತ್ವ ಮನುಷ್ಯನನ್ನು ಮಾನವನನ್ನಾಗಿಸುವ 
ದಿವ್ಯ ತತ್ವ ಪ್ರಜಾಪ್ರಭುತ್ವದಲ್ಲಿ, ಆಡಳಿತ ನಿಜವಾದ ಪರಿಕಲ್ಪನೆ ಎಂದರೆ, 
ಅಂತ್ಯರಲ್ಲಿ ಅಂತ್ಯನಾದ ವ್ಯಕ್ತಿಯ ಸಣ್ಣಪುಟ್ಟ ಬೇಡಿಕೆಗಳು ರಾಜ್ಯದ ಗಹನ 
ಪರಿಗಣನೆಗೆ ಒಳಗಾಗಬೇಕು ಎಂಬುದು. 


ಆದುದರಿಂದ, ರಾಷ್ಟ್ರೀಯ ಮತ್ತು ಅಂರಾರಾಷ್ಟ್ರೀಯ ಮಟ್ಟದಲ್ಲಿ, ಮಾನವನ 
ಹಕ್ಕುಗಳ ಪರ ವಾದಿಸುವವರು ಮನುಕುಲದ ಶಾಂತಿ ಮತು ಸ ಸ್ವಾಸ್ಥ್ಯ ದ ಹಾದಿಗೆ 
ಅಡ್ಡಲಾಗಿರುವ ಮುಳ್ಳುಕಡ್ಡಿಗಳನ್ನು ಮತ್ತು ಅಡೆತಡೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು 
ಮತ್ತು ನಿವಾರಿಸ ಸಬೇಕು. Ae ೦ಖ್ಯಾತ ಜನರು ಬಡವರಾಗಿದ್ದು. ಎಲ್ಲೆಲ್ಲೂ 
ಅಸಮಾನತೆ ತಾಂಡವವಾಡುತ್ತಿರುವಾಗ ಸಹಜವಾಗಿ ಸಂಘರ್ಷ ಏರ್ಪಡುತ್ತದೆ 
ಮತ್ತು ಅದು ಹಿಂಸಾಚಾರಕ್ಕೆ. ತಿರುಗುತ್ತದೆ. ಜನರು ಪರಸ್ಪರ ಸಂಘರ್ಷಕ್ಕೆ 
ಇಳಿದಾಗ, ಮೊದಲು ಬಲಿಯಾಗುವುದು “ಮಾನವ ಹಕ್ಕುಗಳು. ಇಂಥ ಪರಿಸ್ಥತಿ 
ಹೊಡೆದಾಟವನ್ನು ಇನ್ನಷ್ಟು ತೀವ್ರಗೊಳಿಸುತ್ತದೆ ಮತ್ತು * ಹಿಂಸಾಚಾರ ಇನ್ನೂ 
ಹೆಚ್ಚಾಗುತ್ತದೆ. ಶಾಂತಿಯನ್ನು ಕುರಿತು ಜನತೆಯ ಹಕ್ಕನ್ನು ಜಾರಿಗೆ ಎ 
ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯನ್ನು ನೆಜೆಗೊಳಿಸಲು. ಪ್ರಜಾಪ್ರಭುತ್ವವು 
ತನ್ನ ಬೇರನ್ನು ಬಲವಾಗಿ ಊರಲು “ಅನುಕೂಲವಾಗುವಂತೆ ದ 
ವ್ಯಾಪ್ತಿಯನ್ನು ವಿಶಾಲಗೊಳಿಸಲು, ಸಮಸ್ಯೆಗಳನ್ನು ಪ್ರಜಾಸತ್ತಾತ್ಮಕ ಚರ್ಚೆ ಮತ್ತು 
ಗ್‌ ಮಾರ್ಗಗಳಿಂದ wee ಸಾಮಾಜಿಕ ಒತ್ತಡ 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ೩೫ 


ಹೇರಬೇಕಾಗುತ್ತದೆ. ಇಂದು ನಾವಿರುವುದು ಒಂದೇ ವಿಶ್ವವಾದರೂ ಅದರಲ್ಲಿ ' 
ಅನೇಕ ಜಗತ್ತುಗಳಿವೆ, ಅನೇಕ ಸಮಾಜಗಳಿವೆ, ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು , 
ದುರಾಸೆಕೋರರು, ದಬ್ಬಾಳಿಕೆಯ ಪ್ರಭುತ್ವಗಳು ಹಾಗೂ ರಾಷ್ಟಗಳೊಳಗಿರುವ | 
ಅಂಥದೇ ಆಳುವ ಗಣ್ಯ ವರ್ಗಗಳಿಂದ ಉಂಟಾದ ಅನೇಕಾನೇಕ ತಾರತಮ್ಯಗಳು । 
ಮತ್ತು ಸಂಘರ್ಷಗಳನ್ನು ನಾವು ಕಾಣುತ್ತೇವೆ. ಅಂಥ ಪಟ್ಟಭದ್ರ ಹಿತಾಸಕ್ತಿಗಳು : 
ತಮ್ಮ ಉದ್ದೇಶಕ್ಕಾಗಿ ಬೇಕ೦ತಲೇ ಕೃತಕ ಕ೦ದರಗಳನ್ನು ಸೃಷ್ಟಿಸುತ್ತಾರೆ ಮತ್ತು 
ಅದನ್ನು ಚೋಪಾನವಾಡಿ ಕಾಪಾಡಿಕೊಂಡು ಬರುತ್ತಾರೆ. ಇದರ ಫಲವಾಗಿ. 
ಮಿತಿಮೀರಿ ಮಾನವ ಹಕ್ಕುಗಳ ಉಲ್ಲಂಘನೆ ನಡೆಯುತ್ತದೆ. ಅ೦ತಾರಾಷ್ಟ್ರೀಯ ' 
ಸಂಬಂಧಗಳಲ್ಲಿ ಅವಿಶ್ವಾಸ "ಮತ್ತು ದ್ವೇಷ ತಾಂಡವವಾಡುತ್ತದೆ ಮತ್ತು ಪರಸ್ಪರ ; 
ಕಾದಾಡುವ ಗುಂಪುಗಳು ಹೆಡ್ಡತನದಿಂದ ಸಾ೦ಪ್ರದಾಯಿಕ ಅಸ್ತ್ರಗಳು ಮತ್ತು' 
ಅಣ್ಣಸ್ತಗಳ ಮೂಲಕ ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸುತ್ತಾರೆ. | 
ಎಲ್ಲೆಲ್ಲೂ ಯಾತನೆ ಮತ್ತು ಬಿಕ್ಕಟ್ಟು ತುಂಬುತ್ತದೆ. "ಶಾಂತಿ ಎಂಬುದು ' 
ಮನುಕುಲಕ್ಕೆ ಕೈಗೆಟುಕದ ವಸ್ತುವಾಗುತ್ತದೆ. ಹಸಿವು, ಬಡತನ, ಕಾರ್ಪಣ್ಯಕ್ಕೆ . 
ತಳ್ಳುವ ಶೋಷಣೆ ಇವು ಭಾರೀ ಪ್ರಮಾಣದಲ್ಲಿ ಹಾಗೂ ತೀವ್ರಗತಿಯಲ್ಲಿ ನಡೆದು . 
ಒಂದು ಆಸ್ಫೋಟಕ ಪರಿಸ್ಥಿತಿಯನ್ನುಂಟು ಮಾಡಿವೆ. ಶ್ರೀಸಾಮಾನ್ಯರ ಬಡತನವನ್ನು 
ಮತ್ತು ಬಹುಸಂಖ್ಯಾತರ ಹಸಿವಿನ ತಾಪವನ್ನು ನಾವು ನಿವಾರಿಸದಿದ್ದರೆ, ' 
ಜನವರ್ಗದಲ್ಲಿ ಆತ್ಮಗೌರವ ಮತ್ತು ಮಾನವೀಯ ಘನತೆ ಖಾತರಿಯಾಗಿ 
ದೊರೆಯುವಂತೆ ಮಾಡದಿದ್ದರೆ ಇಂದು ನಾವು ಕಾಣುತ್ತಿರುವ ಮನ ಕಲಕುವ 
ಪರಿಸ್ಥಿತಿಯು ಭುಗಿಲೆದ್ದು ಸಿಂಹ ಘರ್ಜನೆ ಮಾಡಬಹುದು. ಬಹಳಷ್ಟು 
ಆಧುನಿಕ ರಾಷ್ಟ್ರಗಳು ಈ ದಿಶೆಯಲ್ಲಿ ಮನಸ್ಸು ಮಾಡಿಯೇ ಇಲ್ಲವೆಂದು 
ತೋರುತ್ತಿದೆ. ಬದಲಾಗಿ ಶಸ್ತ್ರಾಸ್ತ್ರ ಪೈಪೋಟಿ ಹೆಚ್ಚಿ ಸಮಾಜ ಸೇವೆಯ 
ಕಾರ್ಯಕ್ರಮಗಳಿಗಾಗಿ ವ್ಯಯ ಮಾಡಬೇಕಾದ ಹಣದ "ಹಂಚಿಕೆಯನ್ನು ಕಡಿಮೆ 
ಮಾಡುತ್ತಿದ್ದಾರೆ. ಇದರರದ ಶ್ರೀಸಾಮಾನ್ಯರಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ದಿನೇ 
ದಿನೇ ಭಾರಿ ಪ್ರಮಾಣದಲ್ಲಿ ಹೆಚ್ಚುತ್ತಿದೆ. ತ ನಯ ಮತ್ತು 
ತಾರತಮ್ಯ ಹೆಚ್ಚುತ್ತಿದೆ. ಪ್ರತಿವರ್ಷವೂ. ಮಿಲಿಯಾಂತರ ಜನರು ಬಡವರಾಗುತ್ತಿದ್ದಾರೆ, 
ನಿರಾಕ್ರಿತರಾಗುತ್ತಿದ್ದಾರೆ ಮತು ಿ ಗತಿಗೆಡುತ್ತಿದ್ದಾರೆ. ಮಾನವ ಹಕ್ಕುಗಳಲ್ಲೇ ಅತ್ಯಂತ 
ಮಹತ್ವಪೂರ್ಣವಾದುದು "ಜೀವಿಸುವ ಹಕ್ಕು". ಅದಿಲ್ಲದೇ ಇತರ ಎಲ್ಲಾ 
ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳು ಅರ್ಥಹೀನವಾಗುತ್ತವೆ ಮತ್ತು ಸತ್ತ 
ಕಾಗದಗಳ ಮೇಲಿನ ಬರಡು ಶಬ್ದಗಳಾಗುತ್ತವೆ. ಆದುದರಿಂದ, ವಿತರಣಾ 
ನ್ಯಾಯದ ತಂತ್ರವನ್ನು ಬಿಟ್ಟು ಅಂತಾರಾಷ್ಟೀಯ ಸುಭದ್ರತೆ ಮತ್ತು ಶಾಂತಿ 
ಕಾಪಾಡುವ ಒಂದು "ವಿಶ್ವಾಸಾರ್ಹ ವ್ಯವಸ್ಥೆಯನ್ನು ಸ್ಥಾಪಿಸಿದಾಗ ಮಾತ್ರ ಈ 


ಡ್ನ ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


ವಿಶ್ವವು ಪ್ರ ಅತ್ಯಮೂಲ್ಯ ಮಾನವ ಹಕ್ಕಾದ "ಜೀವಿಸುವ ಹಕ್ಕ'ನ್ನು ಕಾಡುತ್ತಿರುವ 
ಅಪಾಯವನ್ನು ನಿವಾರಿಸಲು ಸಾಧ್ಯವಾಗುವುದು. ಜೀವಿಸಲು ಅತ್ಯಗತ್ಯವಾದ 
ವಸ್ತುವಿಶೇಷಗಳು ಮತ್ತು ನೀತಿನಿಯಮಗಳನ್ನು ಸಂರಕ್ಷಿಸಿ ಸರ್ವರಿಗೂ 
ಸಿಗುವಂತೆ ಮಾಡಿ ಆತಂಕರಹಿತ ಮತ್ತು ಹಿಂಸಾರಹಿತ ಸಮಾಜವೆನ್ನು 
ಸೃಷ್ಟಿಸಿದಾಗ ಮಾತ್ರ ವ್ಯಕ್ತಿಗೆ ತಾನೂ ಒಬ್ಬ ಮನುಷ್ಯನಾಗಿ ಬಾಳುವ ಹಕ್ಕು 
ದೊರಕುವುದು ಸಾಧ್ಯ. ೩1 ಕಾರ್ಯಸಾಧನೆಗಾಗಿ ಎಶ್ವ ಮತ್ತು ರಾಷ್ಟ್ರಗಳು 
ಆಸೆಬುರುಕ ಕಳ್ಳರು ಮತ್ತು ದೋಚಿಕೊಳ್ಳುವವರು " ಹುಟ್ಟಿಕೊಳ್ಳುವುದನ್ನು 
ತಡೆಯಬೇಕು ಮತ್ತು ದುರ್ಬಲರು ಹಾಗೂ. ದೀನರು ನಿರ್ಲಕ್ಷ್ಯ, ಹಸಿವು 
ಅಥವಾ ಗುಲಾಮತನದಲ್ಲಿ ಬದುಕಿ ಸಾಯುವುದನ್ನು ತಪ್ಪಿಸಬೇಕು. 


ಈಗ ಮಾನವ ಹಕ್ಕುಗಳ ಸಂಬಂಧದಲ್ಲಿ ಮೂಲಭೂತ ಸೌಕರ್ಯಗಳ ಲಭ್ಯತೆ, 
ಕಾನೂನು ನೆರವು ಮತ್ತು ಮಾನವ ಹಕ್ಕುಗಳ ಜಾರಿ ಕುರಿತು ಒಂದೆರಡು 
ಮಾತು : ಮಾನವ ಹಕ್ಕುಗಳ ಕಾನೂನು ಸ್ವಯಂಚಾಲಿತವಲ್ಲ. ಮಾಹಿತಿಗಳನ್ನು 
ಪಡೆದುಕೊಳ್ಳುವುದಕ್ಕೆ, ಘಟನೆಗಳ ಮತ್ತು ದೂರುಗಳ ತನಿಖೆ ಮಾಡುವುದಕ್ಕೆ 
ತನ್ಮೂಲಕ ಸಕಾಲದಲ್ಲಿ ನ್ಯಾಯನಿರ್ಣಯ ದೊರೆತು ಅಗತ್ಯವಾದ ಕ್ರಮಬದ್ಧ 
ಕಾರ್ಯವಿಧಾನಗಳು ಜಹಿ ಮಾಡುವುದಕ್ಕೆ ಮತ್ತು ಸುಲಭವಾಗಿ 
ನ್ಯಾಯಿಕ ನೆರವನ್ನು ಪಡೆದುಕೊಳ್ಳಲು ಅವಕಾಶ ಕಲ್ಪಿಸುವುದಕ್ಕೆ, "ನ್ಯಾಯಿಕ ನೆರವು 
ಕೊಡುವುದಕ್ಕೆ ಪ್ರೋಸಿಕ್ಕೂಟ್‌ ಮಾಡಲು ಸಾಂಸ್ಥಿಕ ಲಾ ಬಂದ 

ನ್ಯಾಯನಿರ್ಣಯಗಳನ್ನು ಜಾರಿಗೆ ತರುವುದು ಮತ್ತು ಒದಗಿಸಿದ ಪರಿಹಾರವನ್ನು 
SS ಮುಂತಾದವಕ್ಕೆ ಅಗತ್ಯವಾದ. ಪ್ರಮಾಣದಲ್ಲಿ ಸ್‌ 
ಸೌಕರ್ಯವಿಲ್ಲದಿದ್ದಲ್ಲಿ ಮಾನವ ಹಕ್ಕುಗಳ. ಕಾನೂನಿನ ಜಾರಿ ಬಂದರೂ 
ಸಾಧ್ಯವಾಗುವುದಿಲ್ಲ. 5 ಅವಶ್ಯಕತೆಗಳನ್ನು ಬಹಳ ಜಾಗರೂಕತೆಯಿಂದ 
ಸರ್ಕಾರವು ಒದಗಿಸುತ್ತಾ ಬರಬೇಕು. 'ಇಲ್ಲದೇ ಹೋದರೆ, ರಚಿಸಿದ ಒಡ೦ಬಡಿಕೆಗಳು 
ಮತ್ತು ಶಾಸನಗಳು ಪುಸ್ತಕದ ಬೀರುವಿನಲ್ಲೇ ನಿದ್ದೆ ಮಾಡುತ್ತವೆ. ಕೈಗೊಳ್ಳಬೇಕಾದ 
ಕ್ರಮಗಳ ಕಾರ್ಯಪಟ್ಟಿ ಮಾನವ ಹಕ್ಕುಗಳ ಬಗ್ಗೆ ತಿಳುವಳಿಕೆ eee 
ಪ್ರಾರಂಭಗೊಂಡು ಕಾನೂನು ಮತ್ತು ಮಂಜೂರಾತಿ ಮೂಲಕ ಅವುಗಳನ್ನು 
ಸಂಪೂರ್ಣ ಪಾಲನೆಯಲ್ಲಿ ಅಂತ್ಯಗೊಳ್ಳಬೇಕು. ಸಾರ್ವಜನಿಕರು ತಾವು 
ಮಾನವ ಫನತೆ ಮತ್ತು ಆತ್ಮಗೌರವದಿಂದ ಬದುಕಲು ಅವಶ್ಯವಾದಂಥ 
ಮೂಲಭೂತ ಹಕ್ಕುಗಳು ಬಗ್ಗೆ ತಿಳಿದುಕೊಳ್ಳುವಂತೆ ಗಾದೆ. 
ಕಾನೂನಿನ ಸಾಕ್ಷರತೆಯಂತೆಯೇ “ಮಾನವ ಹಕ್ಕುಗಳ ಸಾಕ್ಷರತೆಯು ಖಂಡಿತ 
ಅವಶ್ಯಕ. ಇದನ್ನು ಶಿಕ್ಷಣದ ಮೂಲಕ ಮಾತ್ರ ಸಾಧಿಸಬಹುದು. ಶಿಕ್ಷಣವನ್ನು 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ೩೭ 


ನಾಗರೀಕತೆಯ ಸಂವಹನದ ಒಂದು ತಂತ್ರ ಎಂದು ಕರೆಯುತ್ತಾರೆ. ಸಮಾಜದಲ್ಲಿ ' 


ಮನುಷ್ಯನನ್ನು ಮಾನವೀಯತೆಯುಳ್ಳ ಮನುಷ್ಯನನ್ನಾಗಿ ಮಾಡುವುದೇ ನಾಗರೀಕತೆ. 
ಮನುಷ್ಯ ತನ್ನ ಅಭೀಪ್ಲೆಗಳು ಮತ್ತು ಹಕ್ಕುಗಳನ್ನು ಪೂರ್ಣವಾಗಿ ಪಡೆದು 
ಇತರರೊಡನೆ ಸಮನ್ವಯದಿಂದ ಜೀವನ ನಡೆಸಿದಾಗ ಮಾತ್ರ ಮಾನವೀಯತೆಯುಳ್ಳ 


ಮನುಷ್ಯನಾಗುತ್ತಾನೆ. ಮಾನವೀಯ ಹಕ್ಕುಗಳಿಲ್ಲದ ವ್ಯಕ್ತಿ ವೈಯಕ್ತಿಕ ಅಥವಾ : 
ಸಾಮಾಜಿಕ ಏಳ್ಗೆಯನ್ನು ಸಾಧಿಸಲಾಗುವುದಿಲ್ಲ ಅಥವಾ ಅದಕ್ಕಾಗಿ ತನ್ನ 


ಅಧಿಕಾರಗಳನ್ನು ಚಲಾಯಿಸಲಾಗುವುದಿಲ್ಲ. 


ಕರ್ನಾಟಕ ಸರ್ಕಾರವು ಮಾನವ ಹಕ್ಕುಗಳ ಸಂರಕ್ಷಣಾ ಅಧಿನಿಯಮ, ೧೯೯೩ 
ಜಾರಿಗೆ ಬಂದ ತರುವಾಯ ೧೪ ವರ್ಷಗಳಷ್ಟು ಸುದೀರ್ಫ್ಥಕಾಲ ಕಳೆದ ಮೇಲೆ 
೨೦೦೭ ರಲ್ಲಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗವನ್ನು 
ಸ್ಥಾಪಿಸಿದೆ. ಆಯೋಗವು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಅನೇಕ 
ಸಮಸ್ಯೆಗಳಿದ್ದರೂ ಸಹ ಮಾನವ ಹಕ್ಕುಗಳ ವಿವಿಧ ಅಂಶಗಳ ಕುರಿತು ತನ್ನ 
ಕಾರ್ಯ ಸಾಧನೆಯ ದೃಷ್ಟಿಯಿಂದ ದೇಶದ ಮಿಕ್ಕೆಲ್ಲಾ ಮಾನವ ಹಕ್ಕುಗಳ 
ಆಯೋಗಗಳಿಗಿಂತಲೂ ನಮ್ಮ ಆಯೋಗದ ಕೆಲಸಕಾರ್ಯ ಅತ್ಯುತ್ತಮವಾಗಿದೆ 


ಎಂದು ಹೇಳಿದರೆ ತಪ್ಪಾಗಲಾರದು. ಆಯೋಗದ ಸ್ಥಾಪನೆ ಆಗಿ ಅದು 


ಕೆಲಸಕಾರ್ಯಗಳನ್ನು ಪ್ರಾರಂಭಿಸಿದ ತರುವಾಯ, ೨೦೦೯ರ ನವೆಂಬರ್‌ ' 


ಅಂತ್ಯದವರೆಗೆ ಆಯೋಗವು ೧೩,೦೦೦ಕ್ಕಿಂತ ವಿವಿಧ ಪ್ರಕರಣಗಳನ್ನು 
ನೋಂದಾಯಿಸಿಕೊಂಡಿದೆ. ಇವುಗಳಲ್ಲಿ ಸುಮಾರು ೩,೦೦೦ ಪ್ರಕರಣಗಳು 
ಆಯೋಗವು ಸ್ಪಪ್ರೇರಣೆಯಿಂದ ನೋಂದಾಯಿಸಿಕೊಂಡಿರುವಂತಹವು. ಈ 
ಪ್ರಕರಣಗಳಲ್ಲಿ ಆಯೋಗವು ಈಗಾಗಲೇ ಸುಮಾರು ೬,೦೦೦ ಪ್ರಕರಣಗಳನ್ನು 
ವಿಲೇ ಮಾಡಿದೆ. ಆಯೋಗವು ಸ್ವಪ್ರೇರಣೆಯಿಂದ ನೋಂದಾಯಿಸಿದ ಪ್ರಕರಣಗಳಲ್ಲಿ 
ಸಾರ್ವತ್ರಿಕ ಮಹತ್ವದ ಮತ್ತು ಹಿತಾಸಕ್ತಿಯ ಪ್ರಕರಣಗಳು ಬಹಳ. ಅವುಗಳೆಂದರೆ, 
ಬಹು ಸಂಖ್ಯಾತ ಮತ್ತು ಶಕ್ತಿಶಾಲಿ ಕೋಮುಗಳಿಂದ ಅಲ್ಪ ಸಂಖ್ಯಾತರ, 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಮತ್ತು ಇತರ ಹಿಂದುಳಿದ ವರ್ಗಗಳ 
ವ್ಯಕ್ತಿಗಳನ್ನು ಹಿಂಸೆಗೀಡುಮಾಡಿ ಮತ್ತು ಕೆಟ್ಟದಾಗಿ ನಡೆಸಿಕೊಂಡಿರುವ ಘಟನೆಗಳು; 
ಧಾರ್ಮಿಕ ಅಲ್ಪಸಂಖ್ಯಾತ ವರ್ಗಗಳಿಗೆ ಸೇರಿದ ಜನರಿಗೆ ತೊಂದರೆ ಕೊಡುವುದು 
pda! ಕೆಟ್ಟದಾಗಿ ನಡೆಸಿಕೊಳ್ಳುವುದು; ಆರಾಧನಾ ಸ್ಥಳಗಳಿಗೆ ದಾಳಿ; 

ದ್ಯಾಸಂಸ್ಥಗಳಲ್ಲ ಆಡಳಿತ ವರ್ಗ ಮತ್ತು ಅಥವಾ ಉಪಾಧ್ಯಾಯರ 
ದುರ್ವರ್ತನೆಯ ಕಾರಣದಿಂದ ವಿದ್ಯಾರ್ಥಿಗಳ ಆತ್ಮಹತ್ಯೆ; ಪುರುಷ 
ಮೇಲಾಧಿಕಾರಗಳ ಕಿರುಕುಳ ಅಥವಾ ಲೈಂಗಿಕ ಶೋಷಣೆಗಳ ಕಾರಣದಿಂದ 
ವಿದ್ಯಾರ್ಥಿಗಳ ಆತ್ಮಹತ್ಯೆ; ಪುರುಷ ಮೇಲಾಧಿಕಾರಿಗಳ ಕಿರುಕುಳ ಅಥವಾ 


<é ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


| ಲೈಂಗಿಕ ಶೊಷಣೆಗಳ ಕಾರಣದಿಂದ ಮಹಿಳಾ ಉದ್ಯೋಗಿಗಳ ಆತ್ಮಹತ್ಯೆ; 
ಪ್ರಬಲ ಮತ್ತು ಬಹುಸಂಖ್ಯಾತ ಕೋಮುಗಳಿ೦ದ ಅನುಸೂಚಿತ ಜಾತಿಗಳು 
ಮತ್ತು ಅನುಸೂಚಿತ ವರ್ಗಗಳು ಮತ್ತು ಅತ್ಯಂತ ಹಿಂದುಳಿದ ವರ್ಗಗಳವರಿಗೆ 
ಸಾಮಾಜಿಕ ಬಹಿಷ್ಕಾರ; ಪುರುಷ ಮೇಲಾಧಿಕಾರಿಗಳು ಉದ್ಯೋಗದಲ್ಲಿರುವ 
ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಕೊಡುವುದು ಮತ್ತು ಶೊಷಣೆ ಮಾಡುವುದು; 
ಪೊಲೀಸರಿಂದ ವಿವಿಧ ಬಗೆಯ ಕಿರುಕುಳ; ಬಂಧನದಲ್ಲಿರುವಾಗ ಪೊಲೀಸರಿಂದ 
ಚಿತ್ರಹಿ೦ಸೆ; ಸರ್ಕಾರಿ ಆಸ್ಪತ್ರೆಗಳ ಕೆಟ್ಟ ಆಡಳಿತ ಮತ್ತು ದುಃಸ್ಥಿತಿ ; 
ಬಾಲಪರಾಧಿಗಳ ಗೃಹಗಳಲ್ಲಿ ದುರಾಡಳಿತ ಮತ್ತು ಬಾಲಪರಾಧಿಗಳ ಶೊಷಣೆ; 
ವಿದ್ಯಾ ಸಂಸ್ಥೆಗಳಲ್ಲಿ ರ್ಯಾಗಿಂಗ್‌; ನಕ್ಷಲೈಟ್‌ರ ಎನ್‌ಕೌಂಟರ್‌ ಸಾವುಗಳು ಮತ್ತು 
ಅವರಿಂದ ನಾಗರೀಕರ ಮೇಲೆ ಹಲ್ಲೆ; ಕೈಗಾರಿಕೆಗಳಿಂದ, ಕಾರ್ಬಾನೆಗಳಿಂದ, 
ಮುನ್ಸಿಪಲ್‌ ಸಂಸ್ಥೆ ಮುಂತಾದವುಗಳಿಂದ ಪರಿಸರ ಮಾಲಿನ್ಯ. ನಗರಪಾಲಿಕೆಗಳು 
ಮತ್ತು ಇತರೆ ಸಂಸ್ಥೆಗಳು, ಸಾಕಷ್ಟು ಸೌಕರ್ಯ ಒದಗಿಸದ ಹಾಗೂ ಹಾನಿಕಾರಕ 
ಮತ್ತು ಆಕ್ಷೇಪಣಾರ್ಹ ನಾಗರೀಕ ಸೆ ಸೌಲಭ್ಯಗಳನ್ನು ಒದಗಿಸಿರುವ ಪ್ರಕರಣಗಳು; 
ಕೆಟ್ಟ “ಸೆ ಸೆಗಳು, ಕಸದ ರಾಶಿ, ಬೀದಿ ನಾಯಿ ಕಾಟ, ಸಾರ್ವಜನಿಕ ಸ್ಥಳಗಳು 
ಮತ್ತು ಸ ಜಾಗಗಳನ್ನು ಸಾರ್ವಜನಿಕ ಶೌಚಾಲಯವನ್ನಾಗಿ ಬಳಸುವುದು; 
ಕಲುಷಿತ ನೀರು, ಕಟ್ಟಿಕೊಂಡ ಚರಂಡಿ ವ್ಯವಸ್ಥೆ ಇತ್ಯಾದಿ ಕಟ್ಟಡಗಳು ಮತ್ತು 
ಲಿಫ್ಟ್‌ಗಳು ಕುಸಿದು ಬಿದ್ದು ಕೆಲಸಗಾರರ ಜೀವ ಹಾನಿ ಮತ್ತು ಅವರಿಗೆ ಗಾಯ 
ಉಂಟಾಗಿರುವುದು; ಅಪ್ರಾಪ್ತ ವಯಸ್ಕರ ಮಾನಭಂಗ ಮತ್ತು ಲೈಂಗಿಕ 
ಕಿರುಕುಳ; ರಾಜ್ಯದಲ್ಲಿ ಮನೋರೋಗಿಗಳ ಆಸ್ಪತ್ರೆಗಳಲ್ಲಿ ಮೂಲಸೌಲಭ್ಯ 
ಇಲ್ಲದೇ ಸುಪ್ರ ಗಣಿಗಾರಿಕೆ ಮತ್ತು ಪರಿಸರ ಹಾಗೂ ಜನತೆಯ ಮೇಲೆ 
ಅವುಗಳ ಹಾನಿಕಾರಕ ಪರಿಣಾಮ; ರಸ್ತೆಗಳು ಮತ್ತು ಸಾರ್ವಜನಿಕ ಉದ್ಯಾನವನ್ನು 
ಸರಿಯಾಗಿ ನಿರ್ವಹಿಸಿಕೊಂಡು ಬರದೇ ಇರುವುದು; ಮಕ್ಕಳು ಮತ್ತು 
ಹೆಂಗಸರನ್ನು ಕೆಟ್ಟ ವ್ಯವಹಾರಕ್ಕೆ ಬಳಸಿಕೊಳ್ಳುವುದು; ಸಕಕರದ ರಸ್ತೆ ಸೆಗಳು 
ಮತ್ತು ದಲಿತರ ಭೂಮಿಗಳನ್ನು ಒತ್ತುವರಿ ಮಾಡಿಕೊಳ್ಳುವುದು; ಉಪಾಧ್ಯಾಯರು 
ಶಾಲೆಗೆ ಹೋಗುವ ಮಕ್ಕಳಿಗೆ ಲೈಂಗಿಕ ಶೋಷಣೆ ಮಾಡುವುದು; 'ಅಕ್ರಮ 
ಗಣಿಗಾರಿಕೆ. ಸರ್ಕರಿ ಆಸ್ಪತ್ರೆಗಳಲ್ಲಿ “ ಡಾಕ್ಟರ್‌ಗಳು ಅಪರಾಧಿಕ ಲೋಪಗಳನ್ನು 
ಮಾಡಿ ರೋಗಿಗಳ ಸಾವಿಗೆ ಕಾರಣರಾಗುವುದು; ಕಾರಾಗೃಹಗಳಲ್ಲಿ ಖೈದಿಗಳಿಗೆ 
ಕಿರುಕುಳ ಹಾಗೂ ಬಸ್‌ ಸ್ಟಾಂಡ್‌ ಮತ್ತು ರೈಲು 'ನಿಲ್ದಾಣಗಳ ಸ್ವಚ್ಛತೆ 
ಇಲ್ಲದಿರುವುದು; ಜಾತ್ರೆ ಮತ್ತು ಉತ್ಸವಗಳಲ್ಲಿ "ಅನಧಿಕ್ಕ ತವಾಗಿ "ಪ್ರಾಣಿಗಳ “ಎರೆ 
ಮಾಡುವುದು; ಬಾಲಾಪರಾಧಿಗಳನ್ನು ಲೀಸ್‌ ಠಾಣೆಗಳು ಮತ್ತು 
ಕಾರಾಗೃ ಹಗಳಲ್ಲಿ ಅಕ್ರಮವಾಗಿ ಇಟ್ಟಿರುವುದು; ವಿಶ್ವವಿದ್ಯಾಲಯಗಳಲ್ಲಿ ಮಹಿಳಾ 
ಉಪನ್ಯಾಸಕರ "ಲೈಂಗಿಕ ಶೋಷಣೆ ಹಾಡುವುದು? ಬಾಲ ಕಾರ್ಮಿಕರು ಮತ್ತು 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ೩೯ 


ಜೀತ ಕಾರ್ಮಿಕರು; ಕಳ್ಳಬಟ್ಟಿ ದುರಂತ; ಕಟ್ಟಡ ನಿರ್ಮಾಣ ದುರಂತ; 
ಮ್ಯಾನ್‌ಹೋಲ್‌ ದುರಂತ ಇತ್ಯಾದಿ; mac hee ಹೆದ್ದಾರಿಗಳು ಮತ್ತು ರಾಜ್ಯ 
ಹೆದ್ದಾರಿಗಳು ಮತ್ತು ರಾಜ್ಯದ ಇತರ ರಸಗಳ ದುಸ್ಥಿತಿ; ನೀತಿ ರಕ್ಷಕರೆಂದು 


ದು 


ಹೇಳಿಕೊಳ್ಳುವವರಿಂದ ದಾಂಧಲೆ; ಸಾಂಕ್ರಾಮಿಕ ರೋಗಗಳು; ಬರಗಾಲ; 


ನೆರೆಹಾವಳಿ ಮತ್ತಿತರ ಪ್ರಕೃತಿವಿಕೋಪ - ಇವುಗಳನ್ನು ಕುರಿತು ಕೇಸುಗಳನ್ನು 


ದಾಖಲಿಸಿಕೊಂಡಿದೆ. 


ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದಲ್ಲಿರುವ ನಾವು ನಮ್ಮ 
ಪ್ರಭುಗಳಾದ ಕರ್ನಾಟಕದ ಜನತೆಗೆ ಉತ್ತಮ ಸೇವೆ ಸಲ್ಲಿಸಲು 
ಕಂಕಣಬದ್ಧರಾಗಿದ್ದೇವೆ. ಆದರೆ ನಮಗೆ, ಕರ್ನಾಟಕ ಸರ್ಕಾರದಿಂದ ಇನ್ನೂ 
ಉತ್ತಮ ಮೂಲಭೂತ ಸೌಕರ್ಯಗಳು ಹಾಗೂ ರಕ್ಷಣೆ ದೊರೆಯಬೇಕಾಗಿದೆ. 
ಇಂದು ಮಾನವ ಹಕ್ಕುಗಳ ಆಡಳಿತ ಜಾಗತಿಕವಾಗಿ, ರಾಷ್ಟ್ರೀಯವಾಗಿ ಮತ್ತು 
ರಾಜ್ಯಮಟ್ಟದಲ್ಲಿ ಭದ್ರವಾಗಿ ನೆಲೆಯೂರುತ್ತಿದೆ ಎಂಬುದನ್ನು ಸರ್ಕಾರ 
ಮನಗಾಣಬೇಕು. ರಾಜ್ಯಾಡಳಿತ ನಡೆಸುತ್ತಿರುವ ಗಣ್ಯರು ವಿಶ್ವಸಂಸ್ಥೆ ಮತ್ತು 
ಮಾನವ ಹಕ್ಕುಗಳ ಹೋರಾಟಗಾರರ ನಿರೀಕ್ಷೆಗೆ ತಕ್ಕಂತೆ ಸಂದಿಸಬೇಕು. 
ರಾಜ್ಯಾಡಳಿತ ನಡೆಸುತ್ತಿರುವ ಗಣ್ಯರು ಈ ಆಯೋಗವು ಸ್ಪತಂತ್ರ ವಾಗಿ, 
ಪರಿಣಾಮಕಾರಿಯಾಗಿ ಮತ್ತು ಯಾವುದೆ ಅಡೆತಡೆಯಿಲ್ಲದ ಕೆಲಸ ಮಾಡಲು 
ಅವಕಾಶ ಮಾಡಿಕೊಡಬೇಕು ಮತ್ತು ಅದು ಮಾನವ ಹಕ್ಕುಗಳ ಆಯೋಗ 
ಸರ್ಕಾರದ ಒಂದು ಇಲಾಖೆ ಅಲ್ಲ ಎ೦ಬುದನ್ನು ಸ್ಪಷ್ಟವಾಗಿ ಅರಿತುಕೊಳ್ಳಬೇಕು. 
ಸರ್ಕಾರ, ಸಾರ್ವಜನಿಕ ಪ್ರಾಧಿಕಾರಗಳು ಮತ್ತು ಅಧಿಕಾರಿಗಳು ಜನತೆ 
ಪರಿಹಾರಕ್ಕಾಗಿ ಕೋರ್ಟುಗಳಿಗೆ ಅಲೆಯುವಂತೆ ಮಾಡದೇ ಈ ಆಯೋಗದ 
ಶಿಫಾರದು ಮತ್ತು ಸಲಹೆಗಳನ್ನು ತಪ್ಪದೇ ಪಾಲಿಸಬೇಕೆಂದು ನಿರೀಕ್ಷಿಸಲಾಗಿದೆ. 


ಪರಿಹಾರಗಳನ್ನು ಕೂಡಲೇ ಮಂಜೂರು ಮಾಡುವುದು ಆಧುನಿಕ ರಾಜ್ಯಾಡಳಿತದ ' 


ಹೆಗ್ಗುರುತು. ಭಾರತ ಸರ್ಕಾರವು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಪರಿಷತ್ತಿಗೆ 
ಕಳುಹಿಸುವ ತನ್ನ ಪ್ರತಿಯೊಂದು ವಾರ್ಷಿಕ ವರದಿಯಲ್ಲಿ ಭಾರತದಲ್ಲಿರುವ 
ಮಾನವ ಹಕ್ಕುಗಳ ಆಯೋಗಗಳು ಗುರುತರ ಕರ್ತವ್ಯಗಳು ಮತ್ತು ಪಕಾರ್ಯಗಳನ್ನು 
ವಹಿಸಿಕೊಂಡ ಸಂಪೂರ್ಣ ಸ್ವತಂತ್ರ ಸಂಸ್ಥೆಗಳು ಎಂದು ಹೇಳಿಕೊಳ್ಳುತ್ತಿದೆ. 
ಈಗಿರುವ ಕರ್ನಾಟಕ ಸರ್ಕಾರವು ಭಾರತ ಸರ್ಕಾರದ ಈ ಹೇಳಿಕೆಯನ್ನು 
ಪದಶಃ ಮತ್ತು ಅರ್ಥಶಃ ಪಾಲಿಸಬೇಕು. ಅದು ಈ ಆಯೋಗವು ಕ್ರಮಬದ್ಧವಾಗಿ 
ಕಾರ್ಯ ನಿರ್ವಹಿಸುವುದನ್ನು ತಡೆಯಲು, ಅಡ್ಡಗಟ್ಟಲು ಪ್ರತ್ಯಕ್ಷವಾಗಿ ಮತ್ತು 
ಪರೋಕ್ಷವಾಗಿ ಏನನ್ನೂ ಮಾಡಕೂಡದು. 


೪೦ ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


[ವ್ಯ] 


ದ್ರಾವಿಡರು ನಾವು ದ್ರಾವಿಡರು 


* ಅಲ್ಲಮಪ್ರಭು ಬೆಟ್ಟದೂರು 
“ಹೊರಗಡೆಯ ದೆವ್ವ ಬಂದು 
ಊರ ದೆವ್ವ ಓಡಿಸಿತಂತ” 
ಕನ್ನಡದ ಗಾದೆಯಿದು. 
“ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು” 
ಇದೂ ಒಂದು ಗಾದೆ. 


ನಾವು ಈ ನೆಲದ ಅಸಲಿಜನ : 
ಹರಪ್ಪಾ ಮೊಹಾಂಜೊದಾರ 

ಕಟ್ಟಿ ಮೆರೆದವರು 

ವೇದ ಶಾಸ್ತ್ರಗಳ ಮೆಟ್ಟಿದವರು 
ಮಾನವತೆಯ ಮುಟ್ಟಿದವರು 
ಸಾಮ್ರಾಜ್ಯಗಳ ಕಟ್ಟಿದವರು 

ನಮ್ಮನ್ನೇ ದಾನವರೆಂದಿರಿ, ದಸ್ಕುಗಳೆಂದಿರಿ 
ಖರೆ” ಅಂದರೆ ನೀವು ಕಾಡುಕೋಣ! 
ಅಸಮಾನತೆ, ಅನ್ಯಾಯ ಬೇದ ಕೋಡು 
ಅದರಿಂದ ನಮ್ಮ ತಿವಿದಿರಿ ನೋಡು 


ನಿಮ್ಮ ತಂಟೆ ತಕರಾರು ಬೇಡವೆಂದು 
ದಕ್ಷಿಣಕ್ಕೆ ಬಂದೆವು 

ನಾಲ್ಕು. ರಾಜ್ಯಗಳಾಗಿ ಬೆಳೆದೆವು 
ಐದು ಭಾಷೆಗಳಾಗಿ ಹೊಳೆದೆವು 
ಎಪ್ಪತ್ತು ಭಾಷೆಗಳಾಗಿ 

ಗುಡ್ಡಗಾಡಿನಲ್ಲಿ ಚದುರಿದೆವು 


ನಿಮ್ಮದು ದೇವ ಭಾಷೆ 
ನಮ್ಮವು ಜನಭಾಷೆಗಳು 
ನಮಗೆ ಜನವೇ ಮುಖ್ಯ 
ಜನಮನವೇ ಮುಖ್ಯ 
ಎಲ್ಲಕ್ಕಿ೦ತ ಅವರ ಸೌಖ್ಯ 
ip ಕೊಳ್ಳದಲ್ಲಿ ಹುಟ್ಟಿ 


ಸಂಕ್ರಮಣ ೪೨೯ /ಸು ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ೪೧ 


ಕಾವೇರಿ ಕೃಷ್ಣೆ ಗೋದಾವರಿ ಪಾಲಾರ ದಾಟಿ 
ಉಳಿದು ಬೆಳೆದವರು ನಾವು 


ಘರ್‌ ವಾಪಾಸ್‌ ನಡೆದಿದೆ ನಡೆಯಲಿ 
ಸಿಂಧೂಜನ ನಾವು ಹಿ೦ದುಗಳಲ್ಲ 
ರಕ್ತಪಿಪಾಸುಗಳಲ್ಲ ಶಾಂತಿಪ್ರಿಯರು 
ಇತಿಹಾಸದಿಂದ ಪಾಠ ಕಲಿತವರು 
ಇತಿಹಾಸವಾಗಲು ಹೊರಟವರು 


ದ್ರಾವಿಡರು ನಾವು ದ್ರಾವಿಡರು 
ಕೋವಿದರು ನಾವು ಕಲಾವಿದರು 
ಸಾಹಿತ್ಯ ಸಂಗೀತ ವಿಶಾರದರು 
ಸೌಹಾರ್ದ ಸಮನ್ವಯ ಭಾವದವರು 
ಮಾನವೀಯತೆಯ ಪಥದವರು 


ಕಣ್ಣಿಗೆ ಬಣ್ಣದ ಕನ್ನಡಿ 


೪೨ 


* ಹತಯೋಗಿ ಹೊನ್ನಪ್ಪ ನಾಯ್ಕರ 


೧ 
ಕಣ್ಣಿಗೆ ಬಣ್ಣದ ಕನ್ನಡಿ ಇರಲು 
ಕಾಣುವುದೆಲ್ಲ ಸೊಗಸಾಗಿ 
ಅದನೇ ಕನ್ನಡಿ ಇಲ್ಲದೆ ನೋಡಲು 
ತೋರುವುದೆಲ್ಲಾ ಬರಿದಾಗಿ 


೨ 
ನೀಲಿಯ ಕನ್ನಡಿ ನೀಲಿಯ ನೋಟ 
ಬಾಳಿನ ರಂಗವೆ ನೀಲಮಯ 
ಎಂತಹ ಕನ್ನಡಿ ಅಂತಹ ನೋಟ 
ಜಗವೇ ತಂತ್ರದ ಜಾಲಮಯ 


೩ 
ಮುಳ್ಳಿನ ಮನೆಯಲಿ ಕನ್ನಡಿ ಕಳದರು 
ಹುಡುಕವ ಆಸೆಯು ಇರಬೇಕು 
ಹೊಗೆಯೇ ತುಂಬಿದ ಹಗೆಯೊಳು ಬಿದರು 
ಬಿಡದಲಿ ಮೇಲಕೆ ತರಬೇಕು ತ 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


ನೋಟ 
ಅವಧಾನಿ ಅವರ ವಿಮರ್ಶೆ 


೪ ಆರ್ಕೆ ಮಣಿಪಾಲ 


ಶ್ರೀ ರಾಘವೇಂದ್ರ ಪ್ರಕಾಶನ, ಅಂಕೋಲ ಪ್ರಕಟಿಸಿರುವ ಪ್ರೊ ಜಿ. ಎಸ್‌. 
ಅವಧಾನಿ ಅವರ 'ಪರಸ್ಪರ', ವಿಮರ್ಶಾ ಬರಹಗಳ ಸಂಕಲನ. ಇದರಲ್ಲಿ 
ಹದಿನೇಳು ಲೇಖನಗಳಿವೆ. ಇವುಗಳಲ್ಲಿ ಎಂಟು ಲೇಖನಗಳು ಸೈದ್ಧಾಂತಿಕವಾದುವು; 
ಐದು ನವ್ಯಪ್ರಸ್ಥಾನಕ್ಕೆ ಸಂಬಂಧಿಸಿದುವು. ನಿರ್ದಿಷ್ಟ ಲೇಖಕನ ಅಥವಾ ಕವಿತೆಯ 
ವಿಮರ್ಶೆಯ ವಿಷಯದಲ್ಲೂ ಮೂರು ಲೇಖನಗಳು ನವ್ಯದವರ ಕುರಿತಾದವು. 


೧೯೭೩-೧೯೯೦ರ ನಡುವೆ ಬರೆಯಲಾದ ಲೇಖನಗಳಿವು. ೧೯೯೦ರ ನಂತರ 
ಅವಧಾನಿ ಬರೆದಿರುವ ಲೇಖನಗಳು ಈ ಸಂಕಲನದಲ್ಲಿ ಸೇರಿಲ್ಲ. ಹಾಗಾಗಿ 
ಅವರ ವಿಮರ್ಶಾ ಧೋರಣೆಯಲ್ಲಿ ಆಗಿರಬಹುದಾದ ಬೆಳವಣಿಗೆಗಳು ಈ 
ಸಂಕಲನದಿಂದ ತಿಳಿಯುವಂತಿಲ್ಲ. 


೧೯೭೭ರಲ್ಲಿ ಬರೆದ “ಕಾವ್ಯದ ನವ್ಯತೆ' ಲೇಖನ ಪೂರ್ತಿಯಾಗಿ ನವ್ಯದ 
ಪರವಾಗಿ ವಕಾಲತ್ತು ವಹಿಸದೆ, ಅದರೊಳಗಿರುವ ವಿಭಿನ್ನ ಧ್ವನಿ, ಇತಿಮಿತಿಗಳನ್ನು 
ದಾಖಲೆ ಮಾಡುತ್ತದೆ ಮಾತ್ರವಲ್ಲ; ಸಾಮಾನ್ಯ ಜನದ ಅನುಭವ ಪ್ರಜ್ಞೆಗಳಿಗೊಗ್ಗುವ 
ಕಾವ್ಯಪ್ರಕಾರದ ಅಗತ್ಯದ ಪರವಾಗಿ ನಿಲ್ಲುತ್ತದೆ; “ಅನುಭವದ ಹಿಂದಿನ 
ಕಾರಣಗಳನ್ನು ಹುಡುಕುವುದಕ್ಕಿಂತ ಅದನ್ನು ಶಬ್ದದಲ್ಲಿ ಹೊಂದಿರುವ ಕಾಯಕದಲ್ಲೇ 
ಸೀಮಿತವಾದ ನವ್ಯಕಾವ್ಯ' (ಪು. ೨೨) ಗೋರಿಯನ್ನು ತಾನೇ ತೋಡಿಕೊಂಡ 
. ಬಗೆಯನ್ನು ಶೋಧಿಸಿರುವುದು ಲೇಖಕರ ಪ್ರಾಮಾಣಿಕ ಚಿ೦ತನೆಯ ದ್ಯೋತಕ 
ಎನ್ನಬಹುದು. 


"ನವ್ಯಕಾವ್ಯದಲ್ಲಿ ಧ್ವನಿ' (೧೯೭೯) ಲೇಖನದಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆಯ 
ಪ್ರಮುಖ ತತ್ವಗಳನ್ನು ನಿರೂಪಿಸಲಾಗಿದೆ; ಅದೇನಿದ್ದರೂ ಊಳಿಗಮಾನ್ಯ 
ಚಿಂತನೆಯ ಹಿನ್ನೆಲೆಯಲ್ಲಿ ರೂಪುಗೊಂಡ ಸಿದ್ಧಾಂತವಾಗಿದ್ದು ಐರೋಪ್ಯ 
ಪ್ರಭಾವಗಳಿಂದ ಉದ್ದಮವಾದ, ಪೂರ್ತಿ ಆಧುನಿಕವಾದ ನವ್ಯಕಾವ್ಯದ 
ಗುಣಸ್ಪಭಾವಗಳನ್ನು ವಿಶ್ಲೇಷಿಸುವಲ್ಲಿ ಎಷ್ಟರಮಟ್ಟಿಗೆ ಉಪಯುಕ್ತ ಆಕರವಾಗ 
ಬಲದೆಂಬ ಜಿಜ್ಞಾಸೆ ಲೇಖಕರಿಗೆ ಉಂಟಾಗಿಲ್ಲ. ಅಂಥ ಗಂಭೀರ ಮುಖಾಮುಖಿ 
ಧ್ವವಿತತ್ವ ಮತ್ತು. ನವ್ಯದ ವ್ಯಂಗ್ಯಗಳ ನಡುವ ಏರ್ಪಟ್ಟಂತಿಲ್ಲ. ಪ್ರಾಚೀನ 
ಕಾವ್ಯಮೀಮಾಂಸೆಯ ತತ್ವಗಳ ಈಚಿನ ಸಂಕೀರ್ಣ ಕಾವ್ಯಪ್ರಕಾರಗಳಿಗೆ 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ೪೩ 


ಅನ್ವಯಿಸುವಾಗ ಹಲವು ತೊಡಕುಗಳನ್ನು ಎದುರಿಸಬೇಕಾಗುತ್ತದೆ. ಏಕೆಂದರೆ, 
ಕಾವ್ಯ ಮೀಮಾಂಸೆಯ ತತ್ವಗಳು ಬ್ರಹ್ಮಮೀಮಾಂಸೆಯಂತೆ ಅಮೂರ್ತವಾದುವು; 
ದೃಷ್ಟಾಂತಗಳ ವಿಶ್ಲೇಷಣೆಯ ಭರದಲ್ಲಿ ಭೂಮಿಕೆಯನ್ನೇ ಕಡೆಗಣಿಸುವಂಥವು 
(ಉರ ನಮ್ಮ ತತ್ವಮೀಮಾಂಸೆಯ ಘಟ-ಪಟ ಸಿದ್ಧಾಂತಗಳ ವಿಶ್ಲೇಷಣೆ). 
ದ; ಅಮೂರ್ತವಾದವಾದರೂ ಆಕಸ್ಮಿಕವಾಗಿರದೆ ನಿರ್ದಿಷ್ಟವರ್ಗದ ಹಿತಾಸಕ್ತಿಗೆ 
ಅಲವತ್ತಿಕೊಂಡಿರುವುದೆಂಬುದು ನಮಗೆ ತಿಳಿದಿರಬೇಕಾಗುತ್ತದೆ. ಅದನ್ನು 
ತಿಳಿಯದಿದ್ದಾಗ ಅಥವಾ ಈ ಸಿದ್ಧಾಂತವೇ ಪರಿಪೂರ್ಣವೆಂದು ಗ 
ಅಲಂಕಾರ-ಕವಿಸಮಯ- ಅಷ್ಟಾದಶವರ್ಣನೆಗಳೆಂಬ ಕ್ಷೀಷೆ ಕೂಡ 
ಆಕರ್ಷಣಿಯವಾಗಬಲ್ಲದು. ನಮ್ಮ ಸಾಂಪ್ರದಾಯಿಕ ಮೀಮಾಂಸ ಕರು ಮತ್ತು 
ಎದ್ವಾಂಸರು ಯಾವುದನ್ನು ವಿವಿಧ ಬಗೆಯ ಅಲಂಕಾರಗಳೆಂದು ಪಟ್ಟಿ 
ಮಾಡುತ್ತಾರೋ ಅಂಥವು ಒಳ್ಳೆಯ ಸತ್ವಶೀಲ ಕವಿಯಲ್ಲಿ ಲೋಕಗ್ರಹಿಕೆ (world 
perception) ಎಂದೂ, ಕೆಟ್ಟಕವಿಯಲ್ಲಿ ಅಲಂಕಾರವೆಂದೂ ವಿಶ್ಲೇಷಿಸುವುದು 
ಸೂಕ್ತ (ನನ್ನ 'ಲೋಕಗ್ರಹಿಕೆ ಮತ್ತು ಅಭಿವ್ಯಕ್ತಿ' ಸ೦ಕಲನದಲ್ಲಿರುವ ಕನಕನ 
ಕುರಿತಾದ ವಿಮರ್ಶೆಯಲ್ಲಿ ಇದನ್ನು ಸವಿಸ್ತಾರವಾಗಿ ಚರ್ಚೆಸಲಾಗಿದೆ). 'ನವ್ಯಕವಿತೆ 
ಬಳಸಿಕೊಂಡಷ್ಟು `ಧ್ವನಿ'ಯ ಸಾಧ್ಯತೆಯನ್ನು ನಮ್ಮ ಬಹುತೇಕ ಜಾ 
ಪಂಥಗಳು ಬಳಸಿಲ್ಲ” ಎಂಬ ಮಾಜ ಚರ್ಚಾಸ್ಪದವಾದರೂ, 'ನವ್ಯರಿಗೆ 
ಇದೊಂದು ಗೀಳಾಗಿ ಕೊನೆಕೊನೆಗೆ ಧ್ವನಿಯ ಜೀವಂತಿಕೆಯನ್ನೇ ಹಿಸುಕಿಹಾಕಿದ್ದೂ 
ಉಂಟು' ಎಂಬ ಅರಿವನ್ನು ಮುಂದಿನ ಸಾಲಲ್ಲೇ ವಿಮರ್ಶಕ ಪ್ರಕಟಿಸಿರುವುದು 
ಸ್ವಾಗತಾರ್ಹ, ಆದರೆ, ನವ್ಯದಲ್ಲಿ ಮಹತ್ವದ ಸಾಧನೆ ಮಾಡಿದ ಅಡಿಗರೇ 
ಕೊನೆಕೊನೆಗೆ ತನ್ನ ಅದೇ ಸ ಪ್ರತಿಮೆಗಳು, ನುಡಿಗಟ್ಟುಗಳು, ಪರಿಭಾಷೆಗಳ 
ಮೋಡಿಗೆ ಬಲಿಯಾದುದೇಕೆ? ಅವರ ವೈಯಕ್ತಿಕ ಅ೦ತರೀಕ್ಷಣೆಯ ಕವನಗಳಷ್ಟು 
ಸಾಮಾಜಿಕ ವಸ್ತುವುಳ್ಳ ಕವನಗಳು ಯಶಸ್ವಿಯಾಗಿಲ್ಲವೇಕ? ಈ ವೆ ೈಫಲ್ಯಕ್ಕೂ 
ಅವರ ವೈಚಾರಿಕತೆಗೂ ಸಂಬಂಧವಿರಲಾರದೆ? - ಎಂಬ ಪ್ರಶ್ನೆಗಳು 
ವಿಮರ್ಶಕರಿಗೆ ಇಲ್ಲಿ ಮುಖ್ಯವಾಗುವುದಿಲ್ಲ. ಸಂಸ್ಕೃತದಲ್ಲೆ “ಶೀಲ ಏವ ಶೈಲಿಃ 
(ಶೀಲದಂತೆ ಶೈಲಿ) ಎ೦ಬ ಮಾತಿದೆ. ಹಾಗಾಗಿ ಈ ಲೇಖನ ದೊಡ್ಡ 
ವ್ಯಾಪ್ತಿಯಲ್ಲಿಟ್ಟುಕೊಂಡೂ ಸಮಗ್ರ ವಿಶ್ಲೇಷಣೆಯಲ್ಲದೆ ಅದಕ್ಕೆ ಬೇಕಾದ 
ಪೂರ್ವಸಾಮಗಿಯಿಲ್ಲದೆ ಅಪೂರ್ಣವಾಗಿದೆ ಎಂದೇ. ಹೇಳಬೇಕಾಗಿದೆ. 


ಆದರೆ, ೧೯೮೧ರಲ್ಲಿ ಬರೆದ 'ಕನ್ನಡ ಕಾವ್ಯ : ಇತ್ತೀಚಿನ ಒಲವುಗಳು' 
ಲೇಖನದಲ್ಲಿ ಅವಧಾನಿ, ನವ್ಯ ಮತ್ತು ಅಡಿಗರ ಮಿತಿಯ ಬಗ್ಗೆ ಸ ಸ್ಪಷ್ಟವಾದ 
ಮಾತುಗಳನ್ನು ಬರೆದಿದ್ದಾರೆ, 'ನವ್ಯೇತರ ಕಾವ್ಯದ ಅಗತ್ಯದ ಬಗ್ಗೆ, ಪ ಪ್ರಸ್ತುತತೆಯ 
ಬಗ್ಗೆ ಒತ್ತಿ ಹೇಳಿದ್ದಾರೆ. ಬಂಡಾಯದ ಕಾವ್ಯ' (೧೯೮೫) ಎಂಬ 


ಚ ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


ರ ಸಾಗಾ 


ಪರಿಚಯಾತ್ಮಕ ಬರಹದಲ್ಲಿ ಅವರು ಬಂಡಾಯದ್ದೇ ಆದ ನಿರ್ದಿಷ್ಟ ಬಂಧವೊ೦ದರ 
ಶೊಧದ ಅಗತ್ಯವನ್ನು ಮನಗಂಡಿದ್ದಾರೆ; ಪೂರ್ವಾಗ್ರಹದಿ೦ದ ಬಂಡಾಯಕಾವ್ಯದ 
ಬಗ್ಗೆ ಬರೆಯುವ ಲೇಖಕರಿಗೆ ಉತ್ತರಿಸಿದ್ದಾರೆ. 


“ಸಾಹಿತ್ಯ ಮತ್ತು ಇತಿಹಾಸ' ಎಂಬ ಬೇರೆ ಬಗೆಯ ಲೇಖನದಲ್ಲಿ ಲೇಖಕರು 
ಜ್‌ ಸಮಾಜದ ಅತ್ಯುನ್ನತವಾದ ಆಲೋಚನೆಗಳು ಮತ್ತು ಅತ್ಯಂತ 
ಗಹನವಾದ ಅನುಭವಗಳು ಟಿ ಕಾಲದ ಸಾಹಿತ್ಯದಲ್ಲಿ ವ್ಯಕ್ತವಾಗುತ್ತವೆ. ಈ 
ದೃಷ್ಟಿಯಿಂದ ಸಾಹಿತ್ಯವು ಸಮಸ್ತ ಇತಿಹಾಸದ ಸಾರವೂ, ಸಂಗ್ರಹವೂ ಆಗುತ್ತದೆ” 
(೬೩) ಎಂದು ಸರಿಯಾಗಿಯೇ ತೀರ್ಮಾನಿಸುತ್ತಾರೆ. ಬಾಯಿಬಿಟ್ಟು ಹೇಳದಿದ್ದರೂ 
ಚರಿತ್ರೆಯ ರಚನೆಯಲ್ಲಿ ಸಾಹಿತ್ಯ ಮತ್ತು ಮೌಖಿಕ ಪರಂಪರೆಯ ಆಕರಗಳನ್ನು 
ಬಳಸಿಕೊಳ್ಳಬೇಕೆಂಬ ಆಶಯ ಇಲ್ಲಿದೆ ಎನ್ನಬಹುದು. ಚರಿತ್ರಶಾಸ್ತ್ರದಲ್ಲಿ 
(historigraphy) ಲಿಖಿತದೊಂ೦ಂದಿಗೆ ಮೌಖಿಕಪರಂಪರೆಗೂ ಸೂಕ್ತಸ್ಥಾನ 
ಸಿಕ್ಕಾಗ, ಅಂಥ ಪರಂಪರೆಗಳಲ್ಲೊಂದಾಗಿ ಸಾಹಿತ್ಯಕ್ಕೂ ಸಲ್ಲಬೇಕಾದ ಮನ್ನಣೆ 
ದೊರಕುತ್ತದೆ. ಸದ್ಯ ಅಂಥದೊಂದು ಚರಿತ್ರಶಾಸ್ತದ ವಾತಾವರಣವನ್ನು 
ಕಲ್ಪಿಸ ಲಾರದಂಥ ರಾಜಕೀಯ ಪರಿಸ್ಥಿತಿಯಲ್ಲಿದ್ದರೂ' ನಾವು ಸರಿಸ 
ಗಳಾಗಬೇಕಾಗಿಲ್ಲ. 


"ನವ್ಯ ವಿಮರ್ಶೆ' (೧೯೮೬)ಯಲ್ಲಿ ನವ್ಯರ ರೂಪನಿಷ್ಠೆಯನ್ನು ಆಕ್ಷೇಪಿಸುವ 
Re ನವ್ಯದ ದೋಷಗಳಿಗೂ ನವ್ಯ ಲೇಖಕರ ವರ್ಗಹಿನ್ನೆಲೆಗೂ ಸಂಬಂಧ 
ಕಲ್ಪಿಸುವುದು ಚೆನ್ನಾ ಗಿದೆ. ಈ ಅಂಶವನ್ನು ವಿವರವಾಗಿ ಚರ್ಚಿಸುತ್ತಿದ್ದರೆ ಎಷ್ಟೋ 
ಸಂಗತಿಗಳು ಸಷ್ಟವಾಗುತ್ತಿದ್ದುವು. ಆದರೆ ಲೇಖನದ ಮಿತಿಯಲ್ಲಿ ಅದಕ್ಕೆ 
ಆಸ್ಪದವಾಗಲಿಲ್ಲ ಅನಿಸುತ್ತದೆ. 


“ನವ್ಯಕತೆ : ಪ್ರಜ್ಞೆ ಮತ್ತು ತಂತ್ರ' (೧೯೮೮) ಪ್ರಬಂಧ ಪರಿಚಯಾತ್ಮಕವಾಗಿದ್ದು 
ನವ್ಯಕತೆಗಳ "ಗುಣದೊಂದಿಗೆ ದೋಷವನ್ನೂ ಓದುಗನ ಮುಂದಿಡುತ್ತದೆ. ಈ 
ಪ್ರಬಂಧದಲ್ಲಿ ನನಗೆ ಜೀರ್ಣಿಸಿಕೊಳ್ಳಲಾಗದೆ ಹೋದ ಒಂದು ಮಾತು 

“ಪರಂಪರಾಗತವಾಗಿ ಬಂದ ಸಾಮಾಜಿಕ ವ್ಯವಸ್ಥೆಯ ನಡುವೆ ನರಳಿದ ಅವರ 
(ಅನಂತಮೂರ್ತಿ ಅವರ) ಅನುಭವ "ಜಾತಿ ಕೂಡ ಸೃಜನಶೀಲವಾದದ್ದು' 
ಎಂದು ಹೇಳುವಷ್ಟರ ಮಟ್ಟಿಗೆ ನೋವನ್ನು ಹೊಟ್ಟೆಯೊಳಗಿಟ್ಟುಕೊಳ್ಳುವ ಹಂತ 
ತಲುಪಿತು. ಆದರೆ ಆ ನೋವಿನ ಒಂದಿನ ಪರಿಶುದ್ಧ ಕಳಕಳಿಯನ್ನು 
ಅಹವಾಲನ್ನೂ ಕನ್ನಡ ವಿಮರ್ಶೆ ಗುರುತಿಸಲಾರದೇ ಹೋಯಿತು. Pen 
ಮಾತನ್ನು A “ದಲಿತ ಬಂಡಾಯ ಸಾಹಿತ್ಯದ ಮಟ್ಟಿಗೂ ಹೇಳಬೇಕಾಗಿದೆ” 
1 ಫ್ರಿ ಮಾತಿನಾಳದಲ್ಲಿ ಎಲ್ಲೋ ಅವಧಾನಿ ಮೇಲ್‌ ಜಾತಿಗೆ ಸೇರಿದ 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ೪೫ 


_ 

| 
ತನಗೆ, ತನ್ನಂಥವರಿಗೆ ಆಗಿರಬಹುದಾದ, ಹಾಗೆಂದು ಅವರು ತಿಳಿದುಕೊಂಡ ' 
ಕಹಿಯನ್ನು ಅನಂತಮೂರ್ತಿ ಅವರೊಂದಿಗೆ ಸಮೀಕರಿಸಿಕೊಂಡಿದ್ದಾರೋ. | 
ಎನ್ನುವ ಸತಾರ್ಕಿಕ ಅನುಮಾನ ನನ್ನದು. ಅವರೊಂದಿಗೆ ಒಡನಾಟದಲ್ಲಿ, . 
ಖಾಸಗಿ ಮಾತುಕತೆಗಳಲ್ಲಿ ಕೂಡ ಈ ಕಹಿಯನ್ನು ಅವರು ಎಷ್ಟೋ ಬಾರಿ 
ಹೊರಹಾಕಿದ್ದು ನನ್ನ ನೆನಪಲ್ಲಿ ಉಳಿದಿದೆ. ಆದರೆ ಬಂಡಾಯ ಮನೋಧರ್ಮದ 
ಲೇಖಕ ಜಾತಿಯನ್ನು ಒಪ್ಪಲಾರ; ಜಾತಿಯಾಜೆಗೆ ವ್ಯಕ್ತಿ ದಕ್ಕಿಸಿಕೊಳ್ಳಬಹುದಾದ 
ಅನುಭವದ್ರವ್ಯ ಕೂಡ ಶ್ರಮಸಾಧ್ಯವಾದುದು; ಅವಕಾಶ ಜನ್ಯವಾದುದು ಎಂಬುದು 
ನಮಗೆ ತಿಳಿದಿರಬೇಕು. ಈ ಅವಕಾಶ ಕೂಡ ನಾವೇ ಸೃಷ್ಟಿಸಿಕೊಳ್ಳಬೇಕಾದುದು. 
ವ್ಯಕ್ತಿ ಪರಿಸರದ ಸೃಷ್ಟಿಯಾಗಿರುವಂತೆ ಪರಿಸರ ಕೂಡ ವಕ್ರಿಯಿಂದ | 
ಬದಲಾಗಬೇಕಾದುದು. ಸದ್ಯದ ನಮ್ಮ ಸಾಮಾಜಿಕ ಸಂದರ್ಭದಲ್ಲಿ 
ಮೇಲ್ದಾತಿಯವರಿಗಿರುವ ಅವಕಾಶ ಕೆಳಜಾತಿಗಿನ್ನೂ ಲಭ್ಯವಾಗುತ್ತಿಲ್ಲ ಎನ್ನುವುದು 
ಮುಕ್ತಮನಸಿನಿಂದ ನೋಡಿದವರಿಗೆ ಮನವರಿ 
ಮೂಲಭೂತ ಅಂಶವೆಂದರೆ ಅನಂತಮೂರ್ತಿ ಏನೇ ಹೇಳಲಿ; Ne 
ಸುಖಸವಲತ್ತುಗಳ ಹೊಂದಾಣಿಕೆಯಲ್ಲಿ ಅವಧಾನಿಯಂಥವರಿಗಿಂತ ಹೆಚ್ಚು 
ಅವಕಾಶಹೊಂದಿದವರು ಎಂಬುದು ಅವರೊಂದಿಗೆ ಭಾವನಾತ್ಮಕವಾಗಿ 
ಸಮೀಕರಿಸಿಕೊಳ್ಳುವಾಗ ಅವಧಾನಿ ತಿಳಿಯದೆ ಹೋದುದು ಒಂದು 
ವಿಪರ್ಯಾಸವೆನ್ನಬಹುದು. ಬಂಡಾಯ ಮನೋಧರ್ಮದ ನನಗೆ 
ಚಿಂತನಾರ್ಹವೆನಿಸುವುದು ಅನಂತಮೂರ್ತಿಯ ಜಾತಿಯೂ ಅಲ್ಲ; ಅವರು 
ನೋವಿನಿಂದ ಉಲ್ಲೇಖಿಸುವ ಅಚಾರಿತ್ತಿಕ ಅತಾರ್ಕಿಕ ಮಾತುಗಳೂ ಅಲ್ಲ; 
ಅವರಿಗೆ ಲಭ್ಯವಾದ ಅವಕಾಶಗಳ ನಡುವೆಯೂ ಅಷ್ಟು ಹಿರಿಯ ಲೇಖಕನಾಗಿಯೂ 
ಅವರ ಪ್ರಜ್ಞೆಯಲ್ಲಿ ಒಡಬೆರೆತು ಬಂದಿರುವ ಗೊಡ್ಡು ಸಂಪ್ರದಾಯವಾದಿ, 
ಅಮಾನವೀಯ ಚಿಂತನೆಯ ಎಳೆಗಳು. 
ಸಂಕಲನದ ಎಲ್ಲ ಲೇಖನಗಳ ಕುರಿತು ನಾನಿಲ್ಲಿ ವಿಶ್ಲೇಷಿಸಲು ಹೊರಡುವುದಿಲ್ಲ. 
ಒಟ್ಟಿನಲ್ಲಿ ಅವಧಾನಿ ಅವರ ವಿಮರ್ಶೆಯಲ್ಲಿ ನಾನು ಮೆಚ್ಚುವುದು ಅವರ 
ಆರೋಗ್ಯಪೂರ್ಣ ಮತ್ತು ಮುಕ್ತ ದೃಷ್ಟಿಕೋನ; ಹೊಸ ಮತ್ತು ಪ್ರಗತಿಪರ 
ವಿಚಾರಗಳಿಗೆ ಅವರು ತನ್ನನ್ನು” ತೆತ್ತುಕೊಳ್ಳುವ ಬದ್ಧತೆ; ಯಾವ ಸಾಹಿತ್ಯ 
ಪ್ರಸ್ಥಾನದ ಕೃತಿಗಳ ಕುರಿತೂ ಪೂರ್ವಾಗಹವಿಲ್ಲದೆ ಗುಣವನ್ನು ಗಹಿಸುವ 
ಈ ಸಾಹಿತ್ಯ ಪ್ರೀತಿ ಅವರ ಜೀವನ ಪ್ರೇಮದ ನಿಷ್ಠನ್ನವೆಂದೇ ತಿಳಿಯಬೇಕು. 
ಅವಧಾನಿ ಇನ್ನಷ್ಟು ವಿಮರ್ಶಾ ಲೇಖನಗಳನ್ನು ಬರೆಯಬೇ ಕಾಗಿತ್ತು. ೧೯೯೦ರ 
ನಂತರ ಅವರು. ಅಲ್ಲಿ ಇಲ್ಲಿ ಬರೆದಿರಬಹುದಾದರೂ ಅನುಸ್ಕೂತವಾಗಿ 


೪೬ ಸಂಕ್ರಮಣ ೪೨೯ / ಸೆಪ್ಟೆ೦ಬರ್‌-ಅಆಕ್ಟೋಬರ್‌ ೨೦೧೬ 


ಬರೆದಿಲ್ಲ. ಅವರು ತನ್ನ ಸಮಯ ಮತ್ತು ವ್ಯೃತ್ತತ್ತಿಯನ್ನು ವಿಮರ್ಶಾ 
ಬರೆಹಗಳಿಗಾಗಿ ಧಾರೆಯೆರೆಯುವಂತಾಗಲಿಲ್ಲ ಎಂಬ ಕೊರಗು ನನ್ನಂಥವರದು. 
ಆ ಕಾರಣಕ್ಕೆ ನಾನು ಮತ್ತು ಆರ್‌. ವಿ. ಭಂಡಾರಿ ಸೋಮಾರಿ ಎಂದೂ 
ಆಕ್ಷೇಪಿಸುತ್ತಿದ್ದುದುಂಟು. ತನ್ನ ಸಾಹಿತ್ಯ ಪ್ರೇಮದಿಂದ ಸಾಹಿತ್ಯಾಸಕ್ತರನ್ನು 
ಸೂಜಿಗಲ್ಲಿನಂತೆ ತನ್ನೆಡೆಗೆ ಸೆಳೆದುಕೊಳ್ಳುತ್ತಾ ಆ ಪ್ರೇಮವನ್ನು ಜೀವನ ಪ್ರೇಮಕ್ಕೆ 
ಜಮೆ ಮಾಡುತ್ತಿದ್ದ ಅಪೂರ್ವ, ಅವಿಸ್ಮರಣೀಯ ಚೇತನಗಳೆರಡು ಒಂದೇ ದಿನ 
ಚಿರವಿಶ್ರಾಂತಿ ಪೆದವು. ಒಂದು ಪ್ರೊ ಕು. ಶಿ; ಇನ್ನೊಂದು ಪ್ರೊ ಅವಧಾನಿ. 
ಒಬ್ಬರು ಹಿರಿಯರಾಗಿ ನನ್ನ ಗೌರವಾದರಗಳಿಗೆ ಪಾತ್ರರಾದರೆ, ಇನ್ನೊಬ್ಬರು 
ಆತ್ಮೀಯತೆ - ಸಲುಗೆಗಳಿಗೆ ಪಾತ್ರರಾದವರು. ಈ ಎರಡು ಪಾತ್ರಗಳಡೆ ನಾನು, 
ನನ್ನಂಥವರು ಪಾತ್ರಹೀನರಾಗಿದ್ದೇವೋ, "ಅಪಾತ್ರ'ರಾಗಿದ್ದೇವೋ ಎಂಬ ಯಾತನೆ 
ಮಿಡುಕುತ್ತಿದೆ. 


“ಶ್ರುತಗಾನಮಭಿರಾಮಂ 
ಅಶ್ರುತಗಾನ೦ ಅಭಿರಾಮತರಂ' (ಡಿ.ವಿ.ಜಿ. ಅನುವಾದ) 


(ಹೊನ್ನಾವರದಲ್ಲಿ ಪ್ರೊ ಅವಧಾನಿಯ ಸಹವರ್ತಿಗಳು ಸೇರಿ ನಡೆಸಿದ 
ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ನೀಡಿದ ಉಪನ್ಯಾಸ ಇದು) 


i 


ಸಂಕ್ರಮಣ ಸಾಹಿತ್ಯ : ಆರು ಕೃತಿಗಳ ಒಂದು ಸೆಟ್‌ 
ರೂ. ೪೦೦ 


9 ಬಾನುಲಿ 9 ಮಧ್ಯಬಿಂದು ಡಿ ಗಾಂಧೀಸ್ಮರಣೆ 
ಈ ಅಂಚಿಲ್ಲದ ಆಕಾಶ 9 "ಚಂಪಾ'ದಕೀಯ 


ಕ ಅನಾರೋಗ್ಯವೇ ಭಾಗ್ಯ... ಇತ್ಯಾದಿ 
ಟೋ ತೆ ಗಾಗಾ 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ೪೭ 


| ವಿಶ್ಲೇಷಣೆ ] 
ಶಾಂತಿನಾಥರ “ಸಂಬಂಧ' : ಬದುಕಿನ ಎಭಿನ್ನ 
ನೆಲೆಗಳ ಶೋಧನೆ 


೧೯೮೨ರಲ್ಲಿ ರಚನೆಯಾದ ದೇಸಾಯಿಯವರ ವಿಶಿಷ್ಟ ಕೃತಿ 'ಸಂಬಂಧ'. 
ಸೃಜನಶೀಲತೆ ಮತ್ತು ಬದುಕುಗಳ ನಡುವಿನ ಸಂಬ೦ಧವನ್ನು ಸೃಜನಶೀಲವಾಗಿ 
ಶೋಧಿಸುವ ಯತ್ನ ಈ ಕಾದಂಬರಿಯದು. ಕಾದಂಬರಿಯಲ್ಲಿ ನಿರೂಪಕ 
ಪಾತ್ರವಾದ ಶೀತಲಕುಮಾರರೇ ಸ್ವತಃ ಸೃಜನಶೀಲ ಕಾದಂಬರಿಕಾರರಾಗಿದ್ದು 
ತಮ್ಮ ಅನುಭವಗಳನ್ನು ಟಿಪ್ಪಣಿ ಮಾಡಿಕೊಳ್ಳುತ್ತಾ ಹೋಗುತ್ತಾರೆ. ಮುಂದೆ 
ತಾವು ಬರೆಯಲಿರುವ ಕಾದಂಬರಿಯ ಒಳಹೂರಣವಾಗಿ ಈ ಟಿಪ್ಪಣಿಗಳು 
ಉಪಯುಕ್ತ ವಾಗಬಲ್ಲವೆಂಬ ವ್ಯಾವಹಾರಿಕ ದೃಷ್ಟಿಯನ್ನು ಮೀರಿದ ಆಶಯ 
ಶೀತಲ್‌ಕುಮಾರರಿಗೆ ಆದ್ದರಿಂದಲೇ ಅವರು “ಪ್ರಜ್ಞೆಯನ್ನು ಬಿಟ್ಟು ಬೇರೆ ಯಾವ 
ರೀತಿಯಿ೦ದಲೂ ಜೀವನವನ್ನು ತಿಳಿದುಕೊಳ್ಳುವುದು ಅಶಕ್ಕ” ಎಂದು ಹೇಳಿರುವುದರ 
ಹಿಂದೆ ಸಾಹಿತ್ಯ ಜೀವನದ ಪ್ರತಿಬಿ೦ಬ, ಹಾಗೆಯೇ ಜೀವನದ ಗತಿಬಿಂಬವೂ 
ಹೌದು ಎಂಬ ಧ್ವನಿಯಿದೆ. 


ಈ ಕಾದಂಬರಿಯ ಮುಖ್ಯ ನಿಲುವು ಗಂಡು-ಹೆಣ್ಣಿನ ಸಂಬಂಧದ ಪರಾಮರ್ಶೆ. 
ಈ ಕಾದಂಬರಿಯ ಮುಖ್ಯ ಪಾತ್ರ 'ರಾಧಿಕೆ'. ರಾಧಿಕೆ-ಶೀತಲಕುಮಾರ, ರಾಧಿಕೆ- 
ರಮೇಶ, ರಾಧಿಕೆ-ಶ್ರೀಧರ, ರಾಧಿಕೆ-ಶೇಖರ -ಹೀಗೆ ರಾಧಿಕೆ ಪಾತ್ರದ ಜೊತೆಗೆ 
ತಳುಕು ಹಾಕಿಕೊಂಡಿರುವ ಹಲವಾರು ವ್ಯಕ್ತಿಗಳ ಸಂಬಂಧಗಳ ಒಗಟನ್ನು 
ಬಿಡಿಸುವುದು ಈ ಕಾದಂಬರಿಯ ಮುಖ್ಯ ಉದ್ದೇಶ. ಕಥೆ ಸಾಗುವುದು 
ಬರಹಗಾರರಾದ ಶೀತಲಕುಮಾರರ ಮೂಲಕ. ಇವರ ಗೆಳೆಯ ಪ್ರೊ 
ಪೊಮ್ಮಣ್ಣ ಅವರ ಮೂಲಕ ರಾಧಿಕೆ ಪರಿಚಯ ಕುಮಾರರಿಗಾಗುತ್ತದೆ. ರಾಧಿಕೆ 
ಕುಮಾರರ ಕೃತಿಗಳನ್ನು ಓದಿ ಮೆಚ್ಚಿಕೊಂಡವಳು; ಹಾಗಾಗಿ ಸಹಜವಾಗಿಯೇ 
ಅವಳು ಕುಮಾರರಿಗೆ ಪರಿಚಯವಾಗುತ್ತಾಳೆ. “ರಾಧಿಕೆಯನ್ನು ಕೇ೦ದ್ರವಾಗಿಟ್ಟುಕೊಂಡು 
ಕಾದ೦ಬರಿಕಾರರು ಆಧುನಿಕ ಮಹಿಳೆಯ ಕುರಿತಂತೆ ಒ೦ದು ಪರಿಕಲನಾತಕ 
ನಿಲುವನ್ನು ರೂಪಿಸಿಕೊಳ್ಳಲು ಯತ್ನಿಸಿದ್ದಾರೆ” ಎಂಬ ಪ್ರೀತಿ ಶುಭಚಂದ್ರ ಅವರ 
ಮಾತು ರಾಧಿಕೆ ಜೀವನದ ಒಳನೋಟವಾಗಿದೆ. ಗಂಡ ಸತ ನಂತರ 
ತತ್ತ್ವಶಾಸ್ತ್ರದಲ್ಲಿ ಪದವಿ ಪಡೆದ ರಾಧಿಕೆಗ ತನ್ನ ತಂದೆ ಒದಗಿಸಿ ಕೊಟ್ಟಿದ್ದ ಗಂಡ- 


ಇ ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


ಮನೆ-ಮಗು-ಸಂಸಾರ ಈ ಎಲ್ಲಾ ಸಂಬಂಧಗಳು ರಮೇಶನ ಸಾವಿನಿಂದ 
ಅಂತ್ಯಗೊಂಡಾಗ ತಂದೆಯ ಎರುದ್ಧ ಸಿಡಿಯುತ್ತಾಳೆ. 'ನಿಮ್ಮ ಸುಖದ ಕಲ್ಪನೆ 
ಬ್ಯಾರೆ, ನನ್ನ ಸುಖದ ಕಲ್ಪನೆ ಬ್ಯಾರೆ, ಅಪ್ಪ ನಾ ಏನು ಮನ್ಯಾಗ ಕೂರು 
SSN ಕ್ಯಾಬೀಜಲ್ಲ... ಸನ್ನ ಆ ನಾ 'ನೋಡಕೋತೀನಿ' ಎಂಬ ಅವಳ 
ಮಾತಿನಲ್ಲಿ ತನ್ನ ಅಸ್ತಿತ್ವದ ಕುರಿತ ಯೋಚನೆಯಿದೆ. ಇಂತಹ ಪ್ರಗತಿಪರ 
ಧೋರಣೆಯುಳ್ಳ ! ರಾಧಿಕೆ ಭಾರತೀಯ ಸಾಂಪ್ರದಾಯಿಕ ಬದುಕಿನಿಂದ ಪಾರಾಗಲು 
ಸಾಧ್ಯವಾಗದೆ ಒದ್ದಾಡುತ್ತಾಳೆ. 


“ನಮ್ಮ ಸಮಾಜದಲ್ಲಿ ಗಂಡನ ಮೃತ್ಯು ಮಗುವಿನ ಜನ್ಮಕ್ಕಿಂತ ಹೆಚ್ಚು 
ಮಹತ್ವವಾದದ್ದಲ್ಲ” ಎಂಬ ಅವಳ ಮಾತಿನಲ್ಲಿ ಕಳೆದುಕೊಂಡದ್ದರ ಬಗೆಗೆ 
ನೋವಿದೆ. ನೊಂದ ಇವಳ ಬದುಕಿನಲ್ಲಿ ಮತ್ತೆ ಜೀವ ತುಂಬಿದವನು ಶ್ರೀಧರ. 
ಹಾಗಾಗಿ ರಾಧಿಕೆ ಶ್ರೀಧರ ಮತ್ತಷ್ಟು ಹತ್ತಿರವಾಗಿ ಮತ್ತೆ ಮೊದಲಿದ್ದ 
ಸಂಬಂಧವನ್ನು ಸ್ಥಾಪಿಸಿಕೊಳ್ಳುತ್ತಾರೆ. ಆದರೆ ಮದುವೆಯಾಗಿ ಹೆಂಡತಿಯನ್ನು 
ಕಳೆದುಕೊಂಡಿದ್ದ ಶ್ರೀಧರನ ವರ್ತನೆಗಳು ರಾಧಿಕೆಗೆ ಇರಿಸುಮುರಿಸನ್ನು 
ಉಂಟುಮಾಡುತ್ತವೆ. ಆದ್ದರಿಂದಲೇ ಅವನಿಂದ ದೂರ ಉಳಿದು ಅವನ 
ಆಕರ್ಷಣೆಯನ್ನು ಮೂರಿ ತನ್ನ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವಲ್ಲಿ 
ಯಶಸ್ವಿಯಾಗುತ್ತಾಳೆ. 


ರಾಧಿಕೆ ಜೀವನದಲ್ಲಿ ಬ೦ದ ಮತ್ತೊಬ್ಬ ವ್ಯಕ್ತಿ 'ಶೇಖರ'. ಶೇಖರ ಯುವಕ, 
ಚಲನಚಿತ್ರ ನಿರ್ದೇಶಕ, ನಿರ್ಮಾಪಕ, ಅವಿವಾಹಿತ, ಡ್ಯಾಶಿಂಗ್‌ ಹೀರೋ ನೀತಿ- 
ಅನೀತಿಗಳನ್ನು ಮೀರಿದವ. ಶೀತಲ್‌ಕುಮಾರರ ಮುಸಿ ಶೇಖರನ ಪರಿಚಯ 
ರಾಧಿಕೆಗಾಗುತ್ತದೆ. ರಾಧಿಕೆಯನ್ನು ನೋಡಿ ಅವಳನ್ನೇ ನಟಿಯಾಗಿ ಹಾಕಿಕೊಂಡು 
ಫಿಲ್ಮ ತೆಗೆಯಬೇಕೆಂದು ಶೀತಲ್‌ಕುಮಾರರ ಜೊತೆ ಸೇರಿ ರಾಧಿಕೆ ತಾಯಿ 
ಸರಸಮ್ಮನವರನ್ನು ಒಪ್ಪಿಸಿ, ಕೊನೆಗೆ ರಾಧಿಕೆಯನ್ನು ಒಪ್ಪಿಸಿ ಗೋವಾದಲ್ಲಿ 
ಶೂಟಿಂಗ್‌ ಪ್ರಾರಂಭಿಸಿದವ. ಆದರೆ ಬರುಬರುತ್ತಾ ರಾಧಿಕೆಯಲ್ಲಿ ಆಕರ್ಷಣೆ 
ಹೆಚ್ಚಾಗಿ ಅವಳನ್ನು ಮದುವೆಯಾಗುತ್ತೇನೆ ಎಂದು ದುಂಬಾಲು ಬಿದ್ದವನು. 
ಶೇಖರ್‌ ಶೀತಲ್‌ಕುಮಾರನ ಸ್ನೇಹಿತನಾದರೂ ಅವನ ಬಗೆಗೆ ಕುಮಾರರಿಗೆ 
ಹೇಳಿಕೊಳ್ಳುವಂತಹ ಒಳ್ಳೆಯ ಅಭಿಪ್ರಾಯವೇನೂ ಇರಲಿಲ್ಲ. ರಾಧಿಕೆ "ಶೇಖರ್‌ 
ನನ್ನನ್ನು ಮದುವೆಯಾಗಲು ಕೇಳುತ್ತಿದ್ದಾನೆ ಅದಕ್ಕೆ ನನ್ನ ಸಮ್ಮತಿಯೂ ಇದೆ' 
ಹಿ ಶೀತಲ್‌ಕುಮಾರರೆ ಅವಕ್ಕಾಗುತ್ತಾರೆ. ಶೇಖರ. ಪ್ರೀತಿಯ ಹೆಸರಿನಲ್ಲಿ 
ಹುಡುಗಿಯರನ್ನು ಬೇಟೆಯಾಡುವುದರಲ್ಲಿ ನಿಸ್ಸೀಮ. ಆದರೆ ರಾಧಿಕೆಯನ್ನು 
ತುಂಬಾ ಹತ್ತಿರದಿಂದ ನೋಡಿದ ಅವನಿಗೆ ರಾಧಿಕೆಯ ಅನುಭವಪೂರ್ಣ 


ಸಂಕ್ರಮಣ ೪೨೯ / ಸೆಪೆಂಬರ್‌-ಅಕ್ಟೋಬರ್‌ ೨೦೧೬ ೪೯ 


ಬದುಕು ಅವನಲ್ಲಿ ಮದುವೆಯ ಆಸೆಯನ್ನು ಹುಟ್ಟಿಸುತ್ತದೆ. ಇದನ್ನು ಅವನ 
ಮಾತಿನಲ್ಲೆ ಕೇಳುವುದಾದರೆ “ನಾನೂ ಮನುಷ್ಯ. ನನಗೂ ಹೆಂಡತಿ ಮಕ್ಕಳು 
ಮರಿ ಬೇಕು. ಸಿಕ್ಕ ಸಿಕ್ಕ ಹುಡುಗೀ ಜೊತೆ ಆಟಾ ಆಡಿ ನಾ ಬೇಸತ್ತು 
ಹೋಗಿದ್ದೀನಿ”. ಇಂತಹ ಮಾತುಗಳೇ ರಾಧಿಕೆಯನ್ನು ಪುನರ್‌ವಿವಾಹವಾಗಲು 
ಒಪಿಗೆ ಕೊಡುತ್ತವೆ. ಆದರೆ ಶೇಖರನ ಮಂಗನಮನಸ್ಸು ಹೂವಿಂದ ಹೂವಿಗೆ 
ಹಾರುವ ಚಿಟ್ಟೆಯಂತಿರುವುದನ್ನು ತಿಳಿದು ಅವನಿಂದಲೂ ದೂರವಾಗುತ್ತಾಳೆ. 
ದೂರವಾಗುವುದಕ್ಕೆ ಮೊದಲು ರಾಧಿಕೆ ಶೇಖರನ೦ತಹ ಕೆಟ್ಟ ಮನುಷ್ಯನಿಂದ 
ತಪ್ಪಿಸಿಕೊಳ್ಳಲಾಗದೆ ತನ್ನನ್ನು ಅರ್ಪಿಸಿಕೊಂಡು ಪಶ್ಚಾತ್ತಾಪಪಡುವುದು ಮಾತ್ರ 
ಯಾರೂ ಸಹಿಸುವಂತಹುದಲ್ಲ. 


ಜೀವನದ ಪ್ರತೀ ತಿರುವುಗಳನ್ನು ಎದುರಿಸಿ ನಿಲ್ಲಬೇಕು ಬೆನ್ನು ತಿರುಗಿಸಬಾರದು 


ಎಂಬುದಕ್ಕೆ ರಾಧಿಕೆ ಜೀವಂತ ನಿದರ್ಶನವಾಗಿದ್ದಾಳೆ. ಕೊನೆಯಲ್ಲಿ ರಾಧಿಕೆ 


ಯಾರ ಮೂಲಕವೂ ತನ್ನನ್ನು ಗುರುತಿಸಿಕೊಳ್ಳಲು ಇಷ್ಟಪಡದೆ ಒಂದು 
ಮಗುವನ್ನು ದತ್ತು ತೆಗೆದುಕೊ೦ಡು ಮಾತೃತ್ವದ ಪ್ರೀತಿಯನ್ನು ಧಾರೆಯೆರೆದು 
ತನ್ನ ಅಸ್ತಿತ್ವಕ್ಕೆ ಮಗುವನ್ನು ಆಧಾರವಾಗಿಸಿಕೊಳ್ಳುತ್ತಾಳೆ. ತನ್ನ ತಂಗಿ ತ್ರಿಶಾಲಾ 
ಗಂಡನನ್ನು ಬಿಟ್ಟುಬಂದಾಗ ಅವರವರ ಪಾಲಿಗೆ ಬಂದದ್ದನ್ನು ಅವರವರೆ 
ಅನುಭವಿಸಬೇಕು ಎಂದು ಬುದ್ದಿವಾದ ಹೇಳಿ ಮತ್ತೆ ಅವಳನ್ನು ಗಂಡನ ಮನೆಗೆ 
ಕಳುಹಿಸುವಲ್ಲಿ ಯಶಸ್ವಿಯಾಗುತ್ತಾಳ. ಇಲ್ಲೆಲ್ಲ ರಾಧಿಕೆಯ ಗಟ್ಟಿತನದ ನಿದರ್ಶನಗಳಿವೆ. 
ಸಣ್ಣ ಸಣ್ಣ ವಿಷಯಗಳಿಗೆ ಆತ್ಮಹತ್ಯೆಯಂತಹ ಬಾರದ ಲೋಕಕ್ಕೆ ಪಯಣಿಸುವ 
ಅನೇಕ ಹೆಣ್ಣುಮಕ್ಕಳಿಗೆ ರಾಧಿಕೆ ಮಾದರಿಯಾಗಬೇಕಿದೆ. ಜೀವನದ ಏಳುಬೀಳುಗಳನ್ನು 
ಎದುರಿಸಿ ನಿಲ್ಲುವ ಛಲವನ್ನು ರಾಧಿಕೆಯ ಪಾತ್ರದ ಮೂಲಕ ಕಾದಂಬರಿಕಾರರು 
ಕಟ್ಟಿಕೊಡುತ್ತಾರೆ. “ಪಾತ್ರಗಳಲ್ಲಿ ವೈಚಾರಿಕತೆಯ ಜೊತೆಗೆ ರಕ್ತಮಾ೦ಸಗಳನ್ನು 
ತುಂಬಬೇಕು. ಅವು ಜೀವಂತವಾಗಿರಬೇಕು. ಲವಲವಿಕೆಯಿ೦ದಿರಬೇಕು. 
ವಂಶವೃಕ್ಷದಲ್ಲಿ ವಿಧವೆ ಕಾತ್ಕಾಯನಿಯು ಪಾಪಪ್ರಜ್ಞೆಯಿಂದ ಸಾಯುತ್ತಾಳೆ. 
ಅವಳು ನನಗೆ ಹಾಗೆ ಸಾಯುವುದು ಬೇಡಾಗಿತ್ತು. ಅವಳು ಮೃತ್ಯುಮುಖಿಯಾಗದೇ 
ಜೀವನ್ಮುಖಿಯಾಗಬೇಕಿತ್ತು. ಅವಳನ್ನು ನಾನು ನನ್ನ "ಸ೦ಬ೦ಧ' ಕಾದಂಬರಿಯಲ್ಲಿ 
ವಿಧವೆ ರಾಧಿಕೆಯ ಪಾತ್ರದಲ್ಲಿ ಬದುಕಲು ಹಚ್ಚಿದೆ” ಎಂದು ದೇಸಾಯಿ 
ಹೇಳುತ್ತಾರೆ. ಈ ಇಬ್ಬರೂ ಸಾಹಿತಿಗಳು ಬೇರೆ ಬೇರೆ ವಾತಾವರಣದಲ್ಲಿ ಬೆಳೆದ 
ಬೇರೆ ಬೇರೆ ಮನೋಧರ್ಮದ, ದೃಷ್ಟಿಕೋನದ ಪ್ರಬುದ್ಧ ಸಾಹಿತಿಗಳು. 
ಭೈರಪ್ಪನವರ ಕಾತ್ಕಾಯನಿಯ ಸಾವೇ ಶಾಂತಿನಾಥರ ರಾಧಿಕೆಯ ಹುಟ್ಟಿಗೆ 


UW ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


ಕಾರಣವಾಗಿದೆ, ಪ್ರೇರಣೆಯಾಗಿದೆ. ಇದು ಒಂದು ಆರೋಗ್ಯಕರ ವಿಚಾರಧಾರೆ. 


ಶಿಕ್ಷಿತ ಜಾಣ, ದಿಟ್ಟ, ಧೈರ್ಯವಂತ ವಿಧವೆಯಾಗಿ ಲೇಖಕರು ರಾಧಿಕೆ 
ಪಾತ್ರವನ್ನು ಕಡೆದು ನಿಲ್ಲಿಸಿದ್ದಾರೆ. 


ಶೀತಲಕುಮಾರರು 'ಎರಸ ಮರಣ', 'ಸ೦ತೆಯಲ್ಲೊಂದು ಮನೆ], 'ಹೊತ್ತಿಲ್ಲದ 
ಹೊತ್ತು' ಎಂಬ ಹಲವಾರು ಕಾದಂಬರಿಗಳನ್ನು ರಚಿಸುವುದರ. ಮೂಲಕ 
ಹೆಸರು ಮಾಡಿದ್ದವರು. ಕೊಲ್ಲಾಪುರದ ಮಹಾತ್ಮಾ ಫುಲೆ ಕಾಲೇಜಿನಲ್ಲಿ 
ಇಂಗ್ಲಿಷ್‌ ಪ್ರಾಧ್ಯಾಪಕರಾದ ಪೊ ಪ್ರೊ ಪರಮೇಶ್ವರಯ್ಯ ಊರ್‌ ಪೊಮ್ಮಣ್ಣ ಅವರು 
ಶೀತಲಕುಮಾರರ ಕೃತಿಗಳನ್ನು ವಸ್ತುನಿಷ್ಠವಾಗಿ ವಿಮರ್ಶಿಸುವುದನ್ನು ಕುಮ 
ಹೇಳುವುದು ಹೀಗೆ : “ಕನ್ನಡ ಸಾಹಿತ್ಯದಲ್ಲಿ ನನ್ನದೇ ಒ೦ದು ಸ್ಥಾನವಿದೆಯೆಂದು 
ಸಾಧಿಸಿದವರು. ನನ್ನ 'ಸಂತೆಯಲ್ಲೊಂದು ಮನೆ' ಕಾದಂಬರಿಯನ್ನು ರೋಲಾನ 
'ನಾನಾ' ಕಾದಂಬರಿಗೆ ಹೋಲಿಸಿ, 'ನಾನಾ'ಕ್ಕಿಂತ ಒಂದು ಅಂಶದಲ್ಲಿ ಮಿಗಿಲಾದ 
ಕಾದಂಬರಿ ಎಂದು ಸ್ವಲ್ಪ ಅತಿಯಾಗಿಯೇ ಪ್ರಶಂಸಿಸಿದವರು. ತಾವು ಆಗಾಗ್ಗೆ 
ಓದುವ ಮರಾಠೀ ಸಾಹಿತ್ಯದಲ್ಲಿಯೂ ಇಂಥ ಕಾದಂಬರಿ ಇನ್ನೂ ಬಂದಿಲ್ಲ 
ಎ೦ದು ಉತ್ತೇಜನ ಕೊಟ್ಟವರು” ಎಂದು ಅವರ ಬಗೆಗೆ ಅಭಿಮಾನವನ್ನು 
ತಾಳುತ್ತಾರೆ. ಶೀತಲಕುಮಾರರಿಗೆ ತಮ್ಮ ಬರವಣಿಗೆಯ ಬಗೆಗೆ, ಅದರ 
ನಿಜವಾದ ಗುಣದ ಬಗ್ಗೆ. ಅದರ ಮೌಲಿಕತೆಯ ಬಗ್ಗೆ ಯಾವಾಗಲೂ 
ಅನುಮಾನಗಳೇ. ಹಾಗಾಗಿ ತಮಗಿಂತ ಹೆಚ್ಚು ಕಲಿತ, ಸಾಹಿತ್ಯದ ಬಗ್ಗೆ ಹೆಚ್ಚು 
ಮಾಹಿತಿಯಿದ್ದ ರಸಿಕ ಪ್ರಾಧ್ಯಾಪಕರು ನನ್ನ ಬಗ್ಗೆ ಎಷ್ಟೊಂದು ಗೌರವದಿಂದ, 
ಮೆಚ್ಚುಗೆಯಿಂದ ಬರೆಯುತ್ತಾರಲ್ಲ ನರದು "ಅವರ ಬಗ್ಗೆ ಆತ್ಮೀಯತೆ, 
ಸ್ನೇಹಭಾವವನ್ನು ಹೊಂದುತ್ತಾರೆ. ಇಂತಹ ನಿಜವಾದ ಸ್ನೇಹಸಂಬಂಧದಲ್ಲಿ 
ಸ್ನೇಹ ಮತ್ತು ಅಹಂಭಾವಗಳು ಮೇಳೈಸಿಕೊಂಡಿರುತ್ತವೆ ಎಂಬುದು 
ಜಾ ನಂಬಿಕೆ. "ಹಾಗೆ ನೋಡಿದರೆ, ಸ್ವಾರ್ಥ ಅಹಂಭಾವಗಳ 
ಮೂಲಕವೇ ಸಂಬಂಧ ಬೆಳೆದದ್ದು, ಸ್ವಲ್ಪಿಲ್ಲ ಸ್ವಲ್ಪ ಬೇರು ಬಿಟ್ಟದ್ದು'. 


ಶೀತಲಕುಮಾರರಿಗೆ ಸ್ವಂತ ಎನ್ನ ಬಹುದಾದ ಒಂದು ವ್ಯಕ್ತಿತ್ವವಿಲ್ಲ. ಆ ವಿಷಯವಾಗಿ 
ಅವರು ಕೇಳುವುದು. ಹೀಗೆ : “ನನಗೆ ಯಾವಾಗಲೂ ನನ್ನ ಸುತ್ತಲಿನ ಜನರ 
ಮಾತುಕತೆಗಳು, ನನ್ನ ಸುತ್ತಲಿನ ಪರಿಸರ, ವಾತಾವರಣ ಪ್ರಭಾವಿತಗೊಳಿಸುತ್ತವೆ. 
ನನಗೆ ನನ್ನದೆಂಬ “ಮೂಡುಗಳಿಲ್ಲ. ಮನಸ್ಥಿತಿಗಳಿಲ್ಲ. ಕೀಟ್ಸ್‌ ಹೇಳುವಂಥ 
'ನೆಗೆಟಿವ್ದ್‌ ಕೇಪಬಿಲಿಟಿ' ಯೇ ನನ್ನ ಮೂಲ "ಪ್ರಕೃತಿಯಲ್ಲಿ ದ್ದಂತಿದೆ. ಅಂತೇ 
ನಾನು ಕಾದಂಬರಿಕಾರನಾಗಿರಬೇಕು... ನನಗೆ ಸ್ವಂತ ವ್ಯಕ್ತ್ವವೆಂಬುದಿಲ್ಲದ್ದರಿಂದಲೇ 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ೫೧ 


ನಾನು ಬೇರೆ ಬೇರೆ ಪಾತ್ರಗಳ ವ್ಯಕ್ತಿತ್ವಗಳ ಮುಖವಾಡ ಧರಿಸುತ್ತಿರಬೇಕು. ' 

ಅವುಗಳ ಮುಖಾಂತರವೇ ನಾನು ನನ್ನ ಅಸ್ತಿತ್ವವನ್ನು ರೂಪಿಸುತ್ತಿರಬೇಕು” . 

ಎಂದು ತಮ್ಮ ಅ೦ತರಾಳವನ್ನು ಕುರಿತು "ತಾವೇ "ವಿಶ್ಲೇಷಣೆಗೆ ತೊಡಗುತ್ತಾರೆ. 

'ನವ್ಯ ಸಾಹಿತ್ಯ [ದಲ್ಲಿ ಕೃತಿಯ ನಾಯಕರೆಲ್ಲ ತಮ್ಮ ಜೀವನವನ್ನು ಕುರಿತು ವರಃ | 
ಫಡಾಮರ್ಶೆ " ಮಾಡಿಕೊಳ್ಳುವುದರಿಂದಾಗಿಯೆ ಅಸ್ತಿತ್ವವಾದಿ ನಷ ಅವರಲ್ಲಿ : 
ಎದ್ದುಕಾಣುತ್ತದೆ. 


ಜನಪ್ರಿಯ ಕಾದಂಬರಿಯ ಕಥಾವಸ್ತು ಮತ್ತು ಲೇಖಕರನ್ನು ನಾನಾ 
ಶೀತಲಕುಮಾರರು ಹೊಮ್ಮಣ್ಣನವರೊಂದಿಗೆ ಚರ್ಚಿಸುವುದು ಹೀಗೆ : 
ಕಾಳೆಯವರ ಕಡೆಯಿಂದ 'ಭ೦ಕಸ್‌ ಕಾದಂಬರಿ ಬರೆಯುವ Ries 
ಕಲಿತುಕೊಳ್ಳುವೆ. ಯಾಕೆಂದರೆ ಭಂಕಸ್‌ ಕಾದಂಬರಿ ಬರೆಯುವವರೇ 
ಜನಪ್ರಿಯರಾಗಿರುತ್ತಾರೆ. ನವರಸ ಎ೦ಬ ಅರಮನೆ ಕಟ್ಟುತ್ತಾರೆ. ಜಗತ್ತಿನ 
ತುಂಬೆಲ್ಲ ತಿರುಗಾಡುತ್ತಾರೆ. ಮೇಲೆ ಪ್ರವಾಸ ವರ್ಣನೆಯ ಪುಸ್ತಕ ಬರೆಯುತ್ತಾರೆ. 
ಕೊನೆಗೆ ಒಂದಿಲ್ಲೊಂದು ದಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗುತ್ತಾರೆ. ಸ್ವಲ್ಪ 
ಅದೃಷ್ಟ ಚೆನ್ನಾಗಿದ್ದರೆ ಒಂದೆರಡು ಪ್ರಶಸ್ತಿಗಳನ್ನೂ ದೊರಕೆಸುತ್ತಾರೆ. ಹಿಂದೆ 
“ಭ೦ಕಾಸ್‌' ಎನ್ನುವ ' ಜನ ಮುಂದೆ "ರುಕಾಸ್‌' ಎನ್ನುತ್ತಾರೆ” ಎನ್ನುವ 
ಕುಮಾರರ ಮಾತಿನಲ್ಲಿ ಬರಹಗಾರರು ತಮ್ಮ ಕೃತಿಗಳನ್ನು ಯಾವ ತಾತ್ತ್ವಿಕ 
ಸಿದ್ಧಾಂತಗಳ ಮೇಲೂ ರಚನೆಮಾಡದೆ ಮನಸ್ಸಿಗೆ ತೋಚಿದ ಒಂದು 
ಘಟನೆಯನ್ನು ಕಥೆಯಾಗಿಸಲು ಹೊರಟ ಲೇಖಕರನ್ನು ಹಾಗೂ ಜನಪ್ರಿಯರಾಗಲು 
ಹವಣಿಸುವವರನ್ನು ಕುರಿತಂತೆ ಆರಾ 


ಕುಮಾರರ ಸ್ನೇಹಿತರಾದ ಪ್ರೊ. ಪೊಮ್ಮಣ್ಣನವರದು ಚಿಕ್ಕ-ಚೊಕ್ಕ ಸಂಸಾರ. 
ಇವರ ಹೆಂಡತಿ ಪಾರ್ವತಿ. ಅಡಿಗೆಮನೆ ಊಟದಮನೆ ಇವುಗಳ ಮಧ್ಯದಲ್ಲಿಯೇ 
ಸತತವಾಗಿ ಪ್ರವಾಸಮಾಡುವ ವ್ಯಕ್ತಿ ಅವಕಾಶ ಸಿಕ್ಕಾಗ ಮಾತ್ರ ಗಂಡನೊಡನೆ 
ಮಾತುಕತೆ. ಪ್ರೊಫೆಸರರ ಮುಳು” ಉಮಾ ಎಸ್‌.ಎಸ್‌.ಸಿ.ಯಲ್ಲಿ ಓದುತ್ತಿರುವ 
೧೫ ವರ್ಷದ ಪ್ಯಾಂಟ್‌-ಶರ್ಟ್‌ ತೊಡುವ, ಸದಾ ವಟ ವಟ ಮಾತನಾಡುವ 
ಹುಡುಗಿ. ಈಕೆ ಶೀತಲ್‌ಕುಮಾರರ ಎಲ್ಲ ಕಾದ೦ಬರಿಗಳನ್ನು ಓದಿ ಕೃತಿ ಮತ್ತು 
ಕೃತಿಕರ್ತನ ಬಗೆಗೆ ಕೆಟ್ಟ ಅಭಿಪ್ರಾಯ ಹೊಂದಿದ ಸಂಪ್ರದಾಯವಾದಿ. ಹೆಂಡತಿ- 
ಮಗಳ ಮಧ್ಯೆ ಆದರಾತಿಥ್ಯವೆಂದರೆ ಒಂದು ಧರ್ಮಕಾರ್ಯವಿದ್ದಂತೆ ನಿಷ್ಠೆಯಿಂದ 
ಅತ್ಯಂತ ಕಾಳಜಿಪೂರ್ವಕವಾಗಿ ಮಾಡುವಂಥ ಪ್ರೊಫೆಸರ ಸಾಹೇಬರು 
ಕುಮಾರರ ಕೆಲವು ವೀಕ್‌ನೆಸ್‌ಗಳನ್ನು ತಿಳಿದಿದ್ದವರು. ಕಾದಂಬರಿಯ ಪ್ರಾರಂಭದಲ್ಲಿ 


೫೨ ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


ಕುಮಾರರಿಗೆ ಕೊಲ್ಲಾಪುರಕ್ಕೆ ಆಮಂತ್ರಣ ನೀಡಿದ್ದ ಇವರ ಪತ್ರದಿಂದಲೇ 
ಕಾದಂಬರಿಯ ಪ್ರಾರಂಭ. ಹಾಗೆಯೇ ಕಾದಂಬರಿಯ ಕೊನೆಯಲ್ಲಿಯೂ 
ಪೊಮ್ಮಣ್ಣನವರ ಪತ್ರದ ಉಲ್ಲೇಖವಿದೆ. ಕುಮಾರರ ಎಲ್ಲಾ ಕಾದಂಬರಿಗಳನ್ನು 
ಅತ್ಯಂತ ವಸ್ತುವಿಷ್ಠವಾಗಿಯೇ ಓದಿ ಕಟು ವಿಮರ್ಶೆಮಾಡುವ ಪೊಮ್ಮಣ್ಣನಂತಹವರ 
ಅವಶ್ಯಕತೆಯ ತುರ್ತು ಇಂದು ಹೆಚ್ಚಿದೆ. ವ್ಯಕ್ತಿನಿಷ್ಠ ವಿಮರ್ಶೆಗಳೇ ಹೆಚ್ಚಾಗಿರುವ 
ಇಂದಿನ ದಿನಗಳಲ್ಲಿ ವಸ್ತುನಿಷ್ಠ ವಿಮರ್ಶೆಯ ರೂಪುರೇಷೆಯನ್ನು ಅರಿತಂತಹ 
ಪೊಮ್ಮಣ್ಣನಂತಹವರಿಂದ ಒಂದು ಕೃತಿಗೆ ನ್ಯಾಯ ದೊರಕುವುದರಲ್ಲಿ ಯಾವುದೇ 
ಅನುಮಾನಗಳಿಲ್ಲ. 


ಇನ್ನು ರಾಧಿಕೆಯ ತಂದೆಯಾದ ಭೂಪಾಲರಾಯರು ಸಂಪ್ರದಾಯವನ್ನು 
ಬಿಡಲೊಲ್ಲದ ವ್ಯಕ್ತಿ. ತಮ್ಮ ಎರಡನೇ ಮಗಳು ತ್ರಿಶಾಲಾ ಯಾರಿಗೂ ಹೇಳದೆ 
ಪ್ರೀತಿಸಿ ಮರಾಠಾ ಯುವಕನನ್ನು ಮದುವೆಯಾಗಿ ಇವರಿಗೆ ದೊಡ್ಡ ಆಘಾತವನ್ನೇ 
ನೀಡುತ್ತಾಳೆ. ಆದ್ದರಿಂದಲೇ ಇವರು ತಮ್ಮ ಮೊದಲನೆ ಮಗಳಾದ ರಾಧಿಕೆಯ 
ಮೇಲೆ ತೀವ್ರ ನಿಗಾವಹಿಸಿ ಅವಳನ್ನು ಪಂಜರದ ಗಿಳಿಯಂತೆ ನಡೆಸಿಕೊಳ್ಳುತ್ತಾರೆ. 
ರಾಧಿಕೆ ಶ್ರೀಧರನ ವಿಷಯ ತಿಳಿದಾಗ ರಮೇಶ ಎಂಬ ಸ್ವಜಾತಿಯ ವರನನ್ನು 
ಹುಡುಕಿ ಮಗಳ ಮದುವೆಮಾಡುತ್ತಾರೆ. ಶ್ರೀಧರನನ್ನು ಅತಿಯಾಗಿ ನಂಬಿದ್ದರಿಂದಲೇ 
ಇವರು ವ್ಯವಹಾರದಲ್ಲಿ ನಷ್ಟವನ್ನು ಅನುಭವಿಸುವಂತಾಗುತ್ತದೆ. ಅವರಿಗೆ 
ಮಕ್ಕಳಿಂದ ಸಿಗಬೇಕಾದ ಯಾವ ರೀತಿಯ ಸಹಾಯ ಸಹಕಾರವೂ ಜೀವನಕ್ಕೆ 
ಒತ್ತಾಸೆಯಾಗಿ ನಿಲ್ಲಲಿಲ್ಲ. ಗಂಡು ಮಗ ಹೆಂಡತಿ ಬರುವವರೆಗೆ ಸರಿಯಿದ್ದವನು 
ಹೆಂಡತಿ ಬಂದ ತಕ್ಷಣ ಆಸ್ತಿಯಲ್ಲಿ ಪಾಲುಕೇಳಲು ಶುರು ಮಾಡುತ್ತಾನೆ 
ಇದೆಲ್ಲವೂ ಭೂಪಾಲರಾಯರಿಗೆ ಇಳಿವಯಸಿನಲ್ಲಿ ನುಂಗಲಾರದ ತುತ್ತಾಗಿ 
ಪರಿಣಮಿಸಿದೆ. ಅವರೇ ಹೇಳುವ ಹಾಗೆ “ನಾ ಇಷ್ಟೆಲ್ಲಾ ಕಷ್ಟಪಟ್ಟು ಹಣಗಳಿಸಿದೆ. 
ಏನೂ ಅದರ ಉಪಯೋಗ ಆಗಲಿಲ್ಲ - ಜೀವನ ನನ್ನ ಕೈಯಾಗಿನಿಂದ ನೀರು 
ಸುರುಧಾಂಗ ಸುರಿದು ಹೋಗಿಬಿಡ್ತದ” ಎಂಬ: ಅವರ ಮಾತಿನಲ್ಲಿ ಮಕ್ಕಳು 
ಜವಾಬ್ದಾರಿಯನ್ನು ಅರಿತು ನಡೆಯದ್ದರ ಬಗೆಗೆ ಅಸಮಾಧಾನವಿದೆ. ತಂದೆ- 
ತಾಯಿ ಕಷ್ಟಪಟ್ಟು ದುಡಿದು ಕೂಡಿಟ್ಟದ್ದನ್ನು ಉಳಿಸಿಕೊಂಡು ಹೋಗಬೇಕಾದವರು 
ಮಕ್ಕಳು, ಮಕ್ಕಳೇ ಹೆತ್ತವರ ಮಾತನ್ನು ಕೇಳದೆ ಒಬ್ಬೊಬ್ಬರು ಒಂದೊಂದು 
ದಿಕ್ಕಾದರೆ ಹೆತ್ತವರಿಂದ ಇಂತಹ ನೊಂದ ಮಾತುಗಳು ಬರುವುದು ಸಹಜ. 


ಶೀತಲ್‌ಕುಮಾರರು ತಮಗೆ ಸಂಬಂಧವಿದ್ದೋ-ಇಲ್ಲದೆಯೋ ರಾಧಿಕೆ ಜೀವನಕ್ಕೆ 
ಪವೇಶಿಸುವುದರಿ೦ದಲೂ ಅವರಿಗೆ ರಾಧಿಕೆಯ ಪ್ರತೀ ಉಸಿರಿನ ಏರಿಳಿತಗಳಿಗೂ 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ೫೩ 


ಸಂದಿಸುವುದು ಅನಿವಾರ್ಯವಾಗುತ್ತದೆ. ರಾಧಿಕೆಯಿಂದ ಮೊದಮೊದಲು 
ಆಕರ್ಷಿತರಾಗಿ ರಾಧೂ ನನ್ನನ್ನು ಮದುವೆಯಾಗುತ್ತೀಯ ಎಂದು ಕೇಳಿದರೂ 
ನಂತರ ಅವಳಲ್ಲಿ ಮಗಳನ್ನು ಕಾಣುತ್ತಾರೆ. ತಂದೆಯ ಪ್ರೀತಿಯನ್ನು ಅವಳಿಗೆ 
ಧಾರೆಯೆರೆಯುತ್ತಾರೆ. ಹಾಗಾಗಿಯೇ ರಾಧಿಕೆ ಕುಮಾರರಿಗೆ ಗೆಳತಿ-ಪ್ರೇಯಸಿ- 
ಮಗಳು ಎಲ್ಲವೂ ಆಗುವ ಸಾಧ್ಯತೆಯನ್ನು ಕಾದಂಬರಿ ಒಳಗೊಂಡಿದೆ. ಎರಿಕ್‌ 
ಫ್ರಾಮ್‌. ಹೇಳುವ ಹಾಗೆ “Genuine love is an expression of 
productiveness and implies care, respect, responsibility and 
kಗಂwled” (ನಿಜವಾದ ಪ್ರೇಮ ಯಾವಾಗಲೂ ಸೃಜನಶೀಲವಾಗಿರುತ್ತದೆ. 
ಅದು ಆಸ್ಥೆ, ಆದರ, ಹೊಣೆಗಾರಿಕೆ ಹಾಗೂ ತಿಳುವಳಿಕೆಗಳನ್ನು 
ಸಮಾವೇಶಗೊಂಡಿತ್ತದೆ). ಸಂಬಂಧ ಕಾದಂಬರಿಯ ಮುಖ್ಯತಿರುಳೂ ಕೂಡ 
ಇದೇ ಆಗಿದೆ. 


ಮಾನವೀಯ ಸಂಬಂಧಗಳ ನಿಯಂತ್ರಣ ಗಟ್ಟಿಯಾಗಿರುವ ಭಾರತೀಯ 
ಕೌಟುಂಬಿಕ ರಚನೆಯಲ್ಲಿ ವ್ಯಕ್ತಿಸ್ವಾತಂತ್ರ್ಯದ ಸಮಸ್ಯೆ ನಿಜಕ್ಕೂ ಸಂಕೀರ್ಣವಾದುದು. 
ರಾಧಿಕೆಯ ವೈಯಕ್ತಿಕ ಬದುಕನ್ನು ಸಹಾನುಭೂತಿಯ ನೆಲೆಯಲ್ಲಿ ಅರ್ಥ 
ಮಾಡಿಕೊಳ್ಳುವುದರ ಮೂಲಕವೇ ಮಾನವೀಯ ಸಂಬಂಧಗಳ 
ಗೋಜುಗೊಂದಲಗಳ ನಿವಾರಣೆಯಾದೀತೆ೦ಬ ಪ್ರಾಮಾಣಿಕ ನಂಬಿಕೆ 
ಕಾದಂಬರಿಕಾರರದು. ಒಟ್ಟಿನಲ್ಲಿ “ಮಾನವ ಸಂಬಂಧಗಳ ಅರ್ಥಹೀನತೆಯನ್ನು, 
ಅಸಂಗತತೆಯನ್ನು ಅನುಭವಿಸುವ ಮಾನಸಿಕ 'ವಿಕ್ಷಿಪ್ತತೆ' ಎಷ್ಟೇ 
ಆರೋಗ್ಯಕಾರಿಯಾದರೂ ಅಲ್ಲೇ ಕೊನೆಗೊಳ್ಳುವುದು ಅಷ್ಟೇ ಅನಾರೋಗ್ಯಕಾರಿ. 


“ಸಂಬಂಧ' ಕಾದಂಬರಿಯ ರಾಧಿಕೆ ಮತ್ತು ಶೀತಲಕುಮಾರ ಈ 'ವಿಕ್ಷಿಪ್ಪ'ತೆಯ 
ಹಂತವನ್ನು ಮೀರಿದ ಪ್ರಬುದ್ಧ ಹಾಗೂ ಪಕ್ವ ಚೇತನಗಳಾಗಿ ನಿಲ್ಲುತ್ತಾರೆ. 
ಮಾನವ ಸಂಬಂಧಗಳ ಅಸಂಗತತೆಯನ್ನು ಜೀರ್ಣಿಸಿಕೊಂಡು ಜೀವಪರ 
ಹಾಗು ಸಮಾಜಮುಖಿ ನೆಲೆಗೆ ವ್ಯಕ್ತಿ ತನ್ನನ್ನು 'ಆಗು' ಮಾಡಿಕೊಳ್ಳಬೇಕಾದ 
ಅಗತ್ಯದೆಡೆಗೆ ಕೃತಿ ನಮ್ಮನ್ನು ಒಯ್ಯುತ್ತದೆ” ಎಂಬ ಪ್ರೀತಿ ಶುಭಚಂದ್ರ ಅವರ 
ಮಾತುಗಳು ಸಂಬಂಧಗಳ ಸಂಕೀರ್ಣತೆಯನ್ನೇ ಕುರಿತು ಹೇಳುತ್ತವೆ. 


೫೪ ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


| ಪರಿಶೀಲನೆ | 
ಬಸವಣ್ಣ , ಹೊಸಗನ್ನಡ ಕವಿಗಳು ಕಂಡಂತೆ 


ಚ ವೈ. ಎಂ. ಯಾಕೊಳ್ಳಿ 


ಬಸವಣ್ಣನವರ ಭೂಮ ವ್ಯಕ್ತಿತ್ವಕ್ಕೆ ಆಕರ್ಷಿತರಾಗದ ಕನ್ನಡ ಕವಿಗಳೇ ಇಲ್ಲ. 
ಹೊಸಗನ್ನಡ ಸಾಹಿತ್ಯವೂ ಇದಕ್ಕೆ ಹೊರತಲ್ಲ. ಸಾಲೇ ಕಾವ್ಯಕ್ಕೆ ಸೇರಿದ 
ಬವೆಂಪುು ೫ದಯವದಿಂದ ಹಿಡಿದುಕೊಂಡು ಇತ್ತೀಚಿನ ಕವಿಗಳವರೆಗೆ 
ಬಸವಣ್ಣನ ಭವ್ಯ ಚಿತ್ರವನ್ನು ಕವಿತೆಗಳಲ್ಲಿ ಕಟ್ಟಿಕೊಡುವ ಪ್ರಯತ್ನ ಮಾಡಲಾಗಿದೆ. 
ಅಂಥ ಕೆಲವು ಕವಿತೆಗಳಲ್ಲಿ ಮೂಡಿದ ಚಿತ್ರವನ್ನು ಇಲ್ಲಿ ರೇಖಿಸುವ ಪ್ರಯತ್ನವಿದೆ. 


ಬಸವಣ್ಣನವರನ್ನು ಕುರಿತು ಮಹಾತ್ಮಾ ಗಾಂಧೀಜಿಯವರೇ "॥t has not been 
possible for me to practice all (೧6 percepts of Basavesvara which 
he taught eight hundreds years ago and which he also practiced” 


- ಎಂದು ಉದ್ಗರಿಸಿದರು. ಆದ್ದರಿಂದಲೇ ರಾಷ್ಟ್ರಕವಿ ಜಿ. ಎಸ್‌. ಶಿವರುದಪ ಸನವರು. 


ಇರಬಹುದು ನಿನಗಿಂತ ದೊಡ್ಡ ರಾಜಕಾರಣಿ 

ಇರಬಹುದು ನಿನಗಿಂತ ದೊಡ್ಡ ಸಾಹಿತಿಗಳು 

ಇರಬಹುದು ನಿನಗಿಂತ ದೊಡ್ಡ ಸಮಾಜ ಸುಧಾರಕರು 
ಆದರೆ ಇರಲಾರರು ನಿನ್ನ ೦ತೆ ತಮ್ಮ ಡೊಂಕ ತಿದ್ದಿ ಕೊಂಡವರು 


ಎಂದು ಹೇಳಿರುವುದನ್ನು ಗಮನಿಸಬೇಕು. ಇಂದಿನ ಕಾಲಕ್ಕೆ ಬಸವಣ್ಣನವರು 
ನಮಗೆ ಮುಖ್ಯವಾಗಿ ಕಾಣುವ ಆಯಾಮ ಇಲ್ಲಿದೆ. ಆತನ ತ್ತ ಬೋಧನೆಗಿಂತ, 
ಸಮಾಜ ಸುಧಾರಣೆಗಿಂತ. ತನ್ನ ವೈ ಯಕ್ತಿಕ ಬದುಕಿನ ಶುದ್ಧತೆಗೆ ಬಸವಣ್ಣ 
ನೀಡಿದ ಪ್ರಾಧಾನ್ಯತೆ ಇಲ್ಲಿ ಕವಿಯಿಂದ ಗೌರವಿಸಲ್ಪಟ್ಟಿದೆ. 


ರಾಷ್ಟ್ರಕವಿ ಕುವೆಂಪು ಈ ನಾಡಿನ ಭಾಗ್ಯವೇ ಎಂಬಂತೆ ಬಂದವರು. 
ಬಸವಣ್ಣನವರ ಕ್ರಾಂತದರ್ಶಿ ವ್ಯಕ್ತಿತ್ವಕ್ಕೆ ಆಕರ್ಷಿತರಾಗಿ ಬಸವಣ್ಣನವರ 
ಮಹಾವೃಕ್ತಿತ್ವವನ್ನು ಕಂಡ ಕವಿ ಕುವೆಂಪು 

ಕಾರ್ತಿಕದ ಕತ್ತಲಲಿ ಆಕಾಶ ದೀಪವಾಗಿ 

ನೀ ಬಂದೆ 

ಬಟ್ಟೆಗೆಟ್ಟವರಿಗೊ೦ದು ದೊಂದಿ ದಿಕ್ಕಾಗಿ 

ಎಂಟು ಶತಮಾನಗಳ ಹಿಂದೆ 

ಅಗ್ನಿ ಖಡ್ಗವನಾ೦ತ ಓ ಆಧ್ಯಾತ್ಮ ಕ್ರಾಂತಿವೀರ 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ೫೫ 


ದೇವದಯೆಯೊಂದು ಹೇ ಧೀರಾವತಾರ 
ಶ್ರೀ ಬಸ ಸವೇಶ್ವರಾ 


ಎನ್ನುತ್ತಾರೆ. ಕುವೆಂಪುರವರ ದರ್ಶನದಲ್ಲಿ ಬಸವೇಶ್ವರರ ಹುಟ್ಟಿನ ಹಿಂದೆ ದೈವ 


| 


ನಿಯಾಮಕ ಕಂಡಿದೆ. ಬಸವಣ್ಣನವರು ಹಿಡಿದು ಬಂದದ್ದು ಅಗ್ನಿ ಖಡ್ಗ. ಅದು ' 
ತಪ್ಪು ಮಾಡಿದವರನೆಲ್ಲ ಕೊಚ್ಚಿ ಹಾಕಿದಂತೆಯೇ ಬಡವರ, ದೀನ ದಲಿತರ ' 


ಬಾಳಿಗೆ ಬೆಳಕಾಗಿ ಬಂದಿತು. `ಹಾಗಾಗಿಯೇ ಅವರನ್ನು ಕಾರ್ತಿಕದ ಕತ್ತಲಲಿ 
ಮೂಡಿದ ಆಕಾಶದೀಪ ಎನ್ನು; ತ್ತಾರೆ. ಬಸವಣ್ಣನವರ ಮಹಾವೃಕ್ತಿತ್ವ ವಿವರಿಸುತ್ತ 


ಅವರಾದ ಮೇಲೆ ಎಂಟು ಶತಮಾನ ದಾಟಿದ. ನಾವು ಇನ್ನೂ ಅದಕ ಬೆಳಗಿದ | 
ಬೆಳಕು ಮುಟ್ಟಲಾಗಿಲ್ಲ ಎಂಬ ವಿಷಾದ ಕವಿಯನ್ನು ಭಟ ಅದೇ ಜಾತಿ 


ಜಂಜಾಟದಲ್ಲಿ. ಮುಳುಗಿ ಹೂತು ಹೋಗಿರುವ ನಮ್ಮನ್ನು ಕವಿ ಎಚ್ಚರಿಸುತ್ತಾರೆ. 


ಅಂದು ಬಲಿತವರ ಯಜ್ಞತಾಪಕ್ಕೆ ದಲಿತರು ಬಲಿಯಾಗಿದ್ದರು. ಅಂತಹ ' 


ದಲಿತರಿಗೆ ಬಸವಣ್ಣ ನೀಡಿದ ಕಾಯಕ ಸೂತ್ರ ದಿವ್ಯ ತತ್ವ ಸುಕ್ಷೇಮ ಸೂತ್ರವಾಗಿ 
ಮೂಡಿ ಬಂದಿತು. "ಅದರೆ ಇಂದು ನಾವು ಅವನ ಎತ್ತರಕ್ಕೆ ಏರುವುದು ಹೋಗಲಿ, 


ಮತದ ಉಸುಬಿಗೆ ಸಿಲುಕಿ ತತ್ತರಿಸುತಿಹೆವಯ್ಯ 
ಬಾರಯ್ಯ, ಕೈ ಹಿಡಿದೆತ್ತಿ ಬದುಕಿಸು ನಮ್ಮನೆಳೆದು 
ವಣ ಹೆಸರ “ಹೊಲೆಗೆಸ ಸರ ವಂಜನೆಯ ಕುಂಡದಿಂದೆ 


ಎನ್ನುವ ಕವಿ ಆದ್ದರಿಂದಲೇ ಮತ್ತೊಮ್ಮೆ ಬಸವಣ್ಣನಂಥವರು ಮೂಡಿ ಬಂದು 
ನಮ್ಮನ್ನು ಉದ್ದರಿಸಬೇಕಾಗಿದೆ ಎನ್ನುತ್ತಾರೆ. 

ನವೋದಯದ ಎಲ್ಲ ಕವಿಗಳೂ ಬಸವಣ್ಣನ ದಿವ್ಯ ವ್ಯಕ್ತಿತ್ವಕ್ಕೆ ಶರಣಾದವರೇ, 
ಬೇಂದ್ರೆಯವರೂ ಇದಕ್ಕೆ ಹೊರತಲ್ಲ. ಆದರೆ ಇಂದು ಬಸವಣ್ಣ ಸಾರಿದ ಧರ್ಮ 
ಕೇವಲ ಆಚರಣೆಗಳ ಶುಷ್ಕ ತತ್ವಗಳ ಹುಡಿಯಲ್ಲಿ ಹೊರಳಾಡುತ್ತಿರುವುದು 
ಬೇಂದ್ರೆಯವರಂಥ ಮಹಾಕವಿಗೆ ಕಾಡಿದೆ. ಬಸವಣ್ಣನವರ ತತ್ವಗಳು ಮರೆಯಾಗಿ 
ಬರೀ ಹೆಸರಿನ ವೈಭವವೇ ಮುಂದಾಗುತ್ತಿರುವುದಕ್ಕೆ ವಿಷಾದಿಸುತ್ತ 


ಕೂಡಲ ಸಂಗನ ಹೃದಯದ ಶರಣಾ 
ಕದಳಿಯ ಬಾಳೆ ಬೇಕಣ್ಣಾ 
ಮರಿ ಮರೆಯಾದರೆ, ಮರ್ಯಾದೆಯೇ? 


ಎಂದು ಪ್ರಶ್ನಿಸುತ್ತಾರೆ. ಗಿಡದಿಂದ ಹಣ್ಣು ಸಿಗಬೇಕೆ ಹೊರತು. ಬಾಳೆಯ 
ಮರಿಗಿಡಗಳೇ ಮುಂದೆ ಬರಬಾರದು ಎನ್ನುವ ಸೂಕ್ಷ್ಮ ವಿಮರ್ಶೆ ಅಲ್ಲಿದೆ. ಅಷ್ಟೇ 
ಅಲ್ಲ ಶುಷ್ಕ ತತ್ವಗಳೇ ಮೆರೆಯುತ್ತಿರುವುದನ್ನು ವಿಡಂಬಿಸುತ್ತ 


We ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


ಒಂದು ಒಂದು ಮೂರ್‌ ಒಂದು ಎಂದು ಘನ 
ಚದುರಿನ ಹೊಲವನೆ ಒಲೆಸುತಿದೆ 
ಆರ್‌ ಎಂಟರಲೇ ನೆಲೆಸುತಿದೆ 

ಎನ್ನುತ್ತಾರೆ. 


ವಿನಾಯಕ ಕೃಷ್ಣ ಗೋಕಾಕರು ಬಸವಣ್ಣನ ಕ್ರಾಂತಿಯ ನಂತರ ಶರಣರೆಲ್ಲಾ 
ಚದುರಿ ಹೋದ ಮೇಲೆ ಕಲ್ಯಾಣ ತನ್ನ ಕೌಂತಿ ಕಳೆದುಕೊಂಡ ಚಿತ್ರ 
ಬಿಡಿಸುತ್ತಾರೆ "ಕಲ್ಯಾಣದ ನಗರ ಲಕ್ಷ ವ" ಎಂಬ ಕವಿತೆಯಲ್ಲಿ. ಕಲ್ಯಾಣ ನಗರ 
ಲಕ್ಷ್ಮೀ ತನ್ನ ಕಾಂತಿ ಕಟೆದು 'ಅನಾಥಳಾಗಿ ನಿಂತಿದ್ದಾಳೆ. ಕವಿ ಆಕೆಯನ್ನು 
ಕಂಡು ನೀನ್ಯಾರಮ? ಎ೦ದು ಪ್ರಶ್ನಿಸುತ್ತಾರೆ. ತನ್ನ ಮಕ್ಕಳು ತಮ್ಮ ವೈಭವವನೆ, 
ಮರೆತು ಬಾಳುತ್ತಿರುವುದನ್ನು 


ನಾನು ಶಾಪಗ್ರಸ್ತ ದೇವಿ ತಮ್ಮ, 

ನನ್ನ ದೇಗುಲ ತೆರವು, ಹಣೆಯು ತೆರವು 
ಆವರಿಸಿಹುದು ನನ್ನ ಮಕ್ಕಳನು ಮರೆವು 
ದಿಗ್ಗೇಡಿಯಾಗಿಲ್ಲಿ ನೆರಳಿನಂತೆ 

ಬಾಳುವೆನು ಮುಗಿಯದಿಹ ಇರುಳಿನಂತೆ 


ಎಂದು ಗೋಳಿಡುತ್ತಿದ್ದಾಳೆ. ಆಕೆಯ ದುಃಖಕ್ಕೆ ಪಾರವೆ ಇಲ್ಲ. ಅದು 
ಮುಗಿಯದಿಹ ರಾತ್ರಿಯಂತೆ. ಬಸವನಿಲ್ಲದ ಕಲ್ಯಾಣ, ಅದು ಹಾಳು ಕಲ್ಯಾಣ 
ಎನ್ನುವ ಚಿತ್ರ ಅಲ್ಲಿದೆ, ತಾನು ಎದುರಿಸಿದ ದುರಂತವನ್ನು ವಿವರಿಸುತ್ತಾಳೆ. 
ಶಿವಶರಣರು ಮತ್ತು ಬಿಜ್ಜಳನ ನಡುವಿನ ಸಂಘರ್ಷ, ಅಂತರ್‌ ಜಾತೀಯ 
ವಿವಾಹವೆಂದು ಭಾವಿಸಿದ ಬಿಜ್ಜಳನ ತಪ್ಪು ತೀರ್ಮಾನದಿಂದ ಹರಳಯ್ಯ 
ಮಧುವಯ್ಯರ ಕಗ್ಗೊಲೆ ಇವೆಲ್ಲವನ್ನು ಕವಿತೆ ಕಟ್ಟಿಕೊಡುತ್ತದೆ. 


ಮಹಮನೆಯಲ್ಲಿ ಬೆಳೆದ 

ವಧು ವರರಿಗಾವ ವಿಧಿ 

ತಂದೆ ಮಾವಂದಿರ ತಲೆದಂಡ 

ಕಲಚೂರ್ಯ ದೊರೆಯ ದುರ್ಮರಣ 

ಪ್ರಭುದೇವನ ನಿಷ್ಕ್ರಮಣ ; 

ಅಣ್ಣನ ಸಮಾಧಿ 

ಶಿವಶರಣರಾಹುತಿ 
ಹೀಗೆ ಅಲ್ಲಿ ದುರಂತಗಳ ಸರಮಾಲೆಯೆ ನಡೆದು ಇಡೀ ಕಲ್ಯಾಣವೆ ತತ್ತರಿಸಿದೆ. 
ಬಸವಣ್ಣನ ನಿಷ್ಕಮಣವನ್ನು ವಿವರಿಸುತ್ತ 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ೫೭ 


ಅಳಿದಿತ್ತು ಬಸವನೆಂಬ ಮುಕುಟಮಣಿ 
ಪ್ರಣತಿಯೊಡೆದಿತ್ತು ಜ್ಯೋತಿ ನೆಗದಿತ್ತು ಮೇಲ್ಮನೆಗೆ 
ಶರಣಜೀವನವೆಂಬ ಭಕ್ತಿರಸ ಸತ್ಯ ಲವನರೆದು 
ನೂರೆಡಗೆ ಸೊರೆಯಾ ಸಿತು ಮಣ್ಣು ಪಾಲು 


ಹೀಗೆ ಬಸವನ ನಂತರ ಶರಣರೆಲ್ಲಾ ಚೆಲ್ಲಾಪಿಲ್ಲಿಯಾಗಿ ಚದುರಿ ಹೋದ ಚಿತ್ರ 
ಬಿಡಿಸುತ್ತಾರೆ. ಬಸವಣ್ಣನವರ ಸಾಧನೆಯ ಸುಂದರ ಚಿತ್ರವನ್ನು ನೀಡುವ ಕವಿ 
ಪುತಿನ "ನಿರ್ಭಯದೊಳೆಲ್ಲೆಲ್ಲೂ ಶಿವನ ಹೊತ್ತಲೆದಾತ, ಶಿವನು ಶಿವನಾಳ್ಗಲೇ 
ಮಿಗಿಲು ಎಂದಾತ" ಎಂದು ವರ್ಣಿಸುತ್ತ ಬಸವಣ್ಣನವರು ನೀಡಿದ ವಚನ 
ಸಾಹಿತ್ಯವೆಂಬ ಅಮೃತದೊಸಗೆಯನ್ನು ವಿವರಿಸುವ ಕವಿ ಪು.ತಿ.ನ.ರವರು 
'ವಚನ ಸಾಹಿತ್ಯ ಕನ್ನಡದ ಬಂಜೆನೆಲದೊಳಗೆ ಬೆಳೆದ ಅಮೃತದ ಬೆಳಸು' 
ಎನ್ನುತ್ತಾರೆ. 

ಎನಿತು ಚೆಲುವನು ತಳೆದು ಏ ಪದವಿಗೇರಿತೈ 

ಕನ್ನ ಡದ ನುಡಿಯೊಸಗೆ ಮನದೊಳಗೆ 


| ಎನ್ನುವ ಕವಿವಾಣಿ ಅಂತಿಮವಾಗಿ “ನೆಲಕೂ ನುಡಿಗೂ ಹೊಸತು ಚಂದಗಳನೇ 
ತಂದ ಧರ್ಮವೀರ' ಎಂದು ಉದ್ರೋಷಿಸುತ್ತದೆ. ಬಸವ ದರ್ಶನವನ್ನು 
ಅಜರಾಮರವಾಗಿಸುತ್ತದೆ. 


ಇದು ಕನ್ನ ಡದ ಕವಿವಾಣಿ ಕಂಡ ಬಸವಣ್ಣನವರ ಚಿತ್ರದ ಒಂದು ಎಸಳಷ್ಟೇ. 
ಬರೆದು nse ಓದಿ ಮುಗಿಸದ ಗಳತ ರುಲಕಷ್ಟೇ. 


ಖ್‌ 


ಕನ್ನಡದ ಎರಡನೆಯ ತಲೆಮಾರಿನ ಕವಿಗಳಲ್ಲಿ ಬಸವಣ್ಣನವರ ಭೂಮ 
ವ್ಯಕಿತ್ಕಿಂತ ಅವರ ಕಾಲಘಟ್ಟವಾದ ಮೇಲೆ ಬಸವಾದಿ ಶಿವಶರಣರ ತತ್ವಗಳು 
ಎದುರಿಸುತ್ತಿರುವ ಸಂಘರ್ಷವನ್ನು ತಲ್ಲಣಗಳನ್ನು ಚಿತ್ರಿಸುತ್ತಾರೆ. ಬಸವಣ್ಣನವರ 
ತತ್ವದ ಹೆಸರಿನಲ್ಲಿ ಅವನ ಒಂ hs ಆ ತತ್ವಗಳನ್ನು ತಮ್ಮ ಸ್ವಾರ್ಥಕ್ಕೆ 


ಬಳಸಿಕೊಂಡಿರುವ ಚಿ೦ತನೆ ಇಲ್ಲಿ ಪ್ರಧಾನವಾಗಿದೆ. ಉದಾ: ಸುಮತೀಂದ್ರ 
ನಾಡಿಗರ ಕವಿತೆಯಲ್ಲಿ 


ಹೊಸ ಸಮಾಜದ ನೊಗಕೆ ಹೆಗಲನ್ನು ಕೊಟ್ಟಾಗ 
ಮುಗಿಲಲಿ ನಡೆದಾಗ 


೫೮ ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


ಗಾಡಿ ಗಡಗಡಿಸಿತ್ತು. ಕೀಲು ಕಳಚಿತ್ತು. ಗಾಲಿ ತಪ್ಪಿತ್ತು 
ಮುಗ್ಗರಿಸಿ ಮೃತ್ಯುವಿನ ಒಗ್ಗಾಲಿಯಲಿ 

ಯಾರೆ ಎತ್ತಲಿ ಗಾಡಿ ಯಾರೆ ಎತದೆ ಇರಲಿ 
ಸಂಗನೆದುರಿಗೆ ನಿನ್ನ ದೇಹ ಬಿತ್ತು 


ಇದು ಬಸವಣ್ಣನ ತತ್ವಗಳು, ವಿಚಾರಗಳು ಹೊಸ" ಸಮಾಜವನ್ನೆದುರಿಸಿದಾಗ 
ಎದುರಿಸಿದ ಆತಂಕದ ಪರಿ, ಕವಿತೆ ಮುಂದುವರಿದು ಇಂದು ಜೇ ತತ್ವಗಳು 
ಹೇಗೆ ಬರೀ ಬಾಯಿಮಾತಿನ ಘೋಷಗಳಾಗಿವೆ ಎನ್ನುವುದನ್ನು ಸಾರುತ್ತದೆ. 


ನೂರಾರು ವರ್ಷಗಳು ನಡೆದು ನೋಡಿದರೀಗ ಉಳಿದಿರುವ 

ಹಲವಾರು ವಚನದಲಿ 

ನಿನ್ನ ದಯೆ 

ಪ್ರಾಮಾಣಿಕತೆ 

ನಿಷ್ಠೆ 

ಮರುಹುಟ್ಟು ಪಡೆಯುತಿವೆ - ಮಾತಿನಲಿ 
ಇಲ್ಲಿ "ಮರುಹುಟ್ಟು ಪಡೆಯುತಿವೆ-ಮಾತಿನಲಿ' ಎಂಬ ಸಾಲು ಮುಖ್ಯ. ಇಂದು 
ಬಸವಣ್ಣನ ನಂತರ ಆತನ ವಿಚಾರಗಳು, ನಡೆ ಆದರ್ಶಗಳು, ಹೇಗೆ ಬರೀ 
ಬಾಯ್ದಾತಿನ ಉದ್ದರಣೆಗಳಾಗಿ ಉಳಿದಿವೆ ಎನ್ನುವುದನ್ನು ಕವಿತೆ ವ್ಯಂಗ್ಯವಾಗಿ 
ಸೂಚಿಸುತ್ತದೆ. ಇಂದು ಬಸವಣ್ಣ ಕೆಲವರಿಗೆ ಹೇಗೆ ಲಾಭ ತಂದು ಕೊಡುವ 
ವಸ್ತುವಾಗಿದ್ದಾನೆ ಎನ್ನುವದೂ ಇಲ್ಲಿ ಮುಖ್ಯವಾಗಿದೆ. ಇದನ್ನು ಇನ್ನೂ 
ಸೂಕ್ಷ್ಮ ವಾಗಿ ಕವಿ ಕೆ.ಎಸ್‌.ನಿಸಾರ್‌ ಅಹ್ಮದ್‌ ಅವನ ಆಚರಣೆಗಳನ್ನು ಅನುಸರಿಸದೇ 
ಬರೀ ತತ್ವಗಳನ್ನು ಹೇಳುವ ನಮಗೆ 


ಹೊರಗಿನಂತೆಯೆ ಇರಲಿ ಒಳಮನೆಯ ಪರಿಶುದ್ಧ 
ಪ್ರತಿ ಛಣವು ಕಸ ಹೊಡೆವ ಬುದ್ಧಿ ಇರಲಿ 
ದೇಹ ದೇವರ ನೆಲಸು; ಅಂತರಂಗವೆ ಹಾಸು 
ಸುತ್ತ ತಿಳಿವಿನ ಗಂಧ ಸೂಸುತಿರಲಿ 


ಎಂದು ಸಂಕೇತಿಸುತ್ತಲೇ ಎಚ್ಚರಿಸುತ್ತಾರೆ. ನಾವು ಹೊರಗನ್ನು ಬೇಕಾದಷ್ಟು 
ಚಂದ ಮಾಡಿರುತ್ತೇವೆ ಅಂತರಂಗ ಹೇಗೋ ದೇವರೇ ಬಲ್ಲ! ಅದಕ್ಕೆ ಕವಿ 
ಹೊರಗಿನಂತೆಯೇ ಒಳಗೂ ಪರಿಶುದ್ಧವಿರಲಿ ಎನ್ನುತ್ತಾರೆ. ಪ್ರತಿನಿಮಿಷ ಳು 
ಇರಬೇಕಾದ್ದು ತಿಳಿವಿನ ಗಂಧ ಎನ್ನುವ *ವಿವಾಣಿ “ತುಂಬ ಸೂಕ್ಷ ವಾಗಿದೆ. 
ಆದರೆ ನಾವು ಹೊರಗೆ ಕೊಡುವಷ್ಟು ಗಮನವನ್ನು ಒಳಗೆ "ಅಂದರೆ 


ಸಂಕ್ರಮಣ ೪೨೯ /ಸು ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ರ್ಜ 


ಅಂತರಂಗಕ್ಕೆ ಕೊಡುವುದಿಲ್ಲ ಎನ್ನುವುದನ್ನು ಕವಿ ಇಲ್ಲಿ ವಿಡಂಬಿಸುತ್ತಾರೆ. 
ಬಸವಣ್ಣನ *ಫಿವದಲ್ಲಿ ಅಂತರಂಗದ ಸೂಕ್ಷ್ಮ ಅವಲೋಕನೆ ನಡೆದಿರುವುದು 
ಕವಿತೆಯ ಹೆಚ್ಚಳ. ಆದ್ದರಿಂದಲೇ ಬಸವಣ್ಣನವರ : 


ಸೋಗು ಡಂಬಾಚಾರ, ತೋರಿಕೆಗೆ ಧಿಕ್ಕಾರ 
ತೆರೆದ ಪುಸ್ತಕದಂತೆ ಮುಗ್ಧ ಮನಸು 

ಮಾತು ಮುತ್ತಿನ ಹಾರ; ಕೊಂಕಿರದ ಗುರಿ ನೇರ 
ಬೆಂದ ಬಾಳಿಗೆ ವಚನ ಬೀಸು 


ಎನ್ನುತ್ತಾರೆ. ಇಲ್ಲಿ ಅವರ ನೇರ ಜೀವನದ ಜೀವನದ ಚಿತ್ರವಿದೆ. ಸೋಗು 
ಡಂಬಾಚಾರಗಳಿಗೆ ತಿಲಾ೦ಜಲಿ ಇಟ್ಟ ಬಸವಣ್ಣನವರು ನೇರ ದಾರಿಯಲ್ಲಿ 
ನಡೆದವರು. ಅವರ ಬದುಕು, ಮನಸು ಎಲ್ಲವೂ ನೇರವೇ ಸ್ವಚ್ಛವೇ. ಅಂಥ 
ಕೊಂಕಿರದ ಬದುಕು ನಮ್ಮದಾಗಬೇಕು ಎನ್ನುವುದು ಕವಿಯ ಆಶಯ. 


ಬಸವಣ್ಣನ ಭವ್ಯ ವ್ಯಕ್ತಿತ್ವ ಇಲ್ಲಿಯೂ ಕವಿಗಳ ಕಣ್ಣು ಕುಕ್ಕಿದೆ. ಅದನ್ನು 
ಅನುಭವಿಸಿದ ಕವಿ ಬ ಕಣವಿ ಅವರ ವ್ಯಕ್ತಿತ್ವವನ್ನು ಕವಿತೆಯಲ್ಲಿ 
ಚಿತ್ರಿಸಿರುವುದು ಹೀಗೆ - 


ಜಂಗಮ ಪ್ರಸಾದಿ, ಸ್ವಯಂಲಿಂಗ, ಸಂಗನಬಸವ 
ಲಿಂಗಗೊಂಚಲವೆತ್ತೆ ಭಕ್ತಿರಸವು 

ಲಕ್ಕಗಣಗಳ ಒಕ್ಕಮಿಕ್ಕ ಪ್ರಸಾದದಲಿ 

ಕುಕ್ಕುಹೂ ಬಯಲೆಲ್ಲ ಚಿಗುರು 


ಬಸವಣ್ಣನವರದು ಸ್ವಯಂಲಿಂಗ ನಿಲುವು. ಅವರು ಸ್ವಯಂ ಪ್ರಸಾದಿಯಾದವರು. 
ಭಕ್ತಿರಸ ವ ಸೂಸಿದರು. ವಚನಕಾರರು ಹೇಳುವ 'ಎತ್ತ ನೋಡಿದರತ್ತ 
ಬಸವನೆಂಬ ಬಳ್ಳಿ, ಒತ್ತಿ ನೋಡಿದಷ್ಟೂ ಭಕ್ತಿರಸ' ಎಂಬ "ಸಾಲಿನಂತೆ ಇಲ್ಲಿ 
ಕವಿ ಕೂಡ 'ಲಿಂಗಗೊಂಚಲವೆತ್ತೆ ಭಕ್ತಿರಸವು' ಎ೦ದು ವಿವರಿಸುತ್ತಾರೆ. ಬಸವಣ್ಣ 
ಕೂಡಿಸಿದ್ದ ಶರಣಗಣವೆಂಬ ಹಕ್ಕಿಗಳ ಕುಹೂ ಕುಹೂ ಗಾನ ಆಗ 
ನಾಡಿನಾದ್ಯಂತ ಹರಡಿತ್ತು. ತ್‌್‌ ಕವಿ ಬಸವಣ್ಣನವರ ವ್ಯಕ್ತಿತ್ವವನ್ನು “ಭವದ 
ಸಾರವ ಹೀರಿ, ದಿವದ' ಬಣ್ಣವ ಬೀರಿ, ಮಗಮುಗಿಸುತಿರುವ. ಶರಣ ಇಲ್ಲಿ 
ಸಲ್ಲುತ ಎಲ್ಲ ಜೀವಭಾವವನಪ್ಪಿ, ಇಹಪರಕೆ ಗುಡಿತೋರಣ' ಎಂದಿರುವುದು 
ಸಾರ್ಥಕವಾದ ಚಿತ್ರಣವಾಗಿದೆ. ಬಸವಣ್ಣನವರದು ಕೇವಲ ತಮ್ಮನ್ನು ತಾವು 
ಉದ್ಭರಿಸಿಕೊ೦ಡ ಬದುಕಲ್ಲ, ತಮ್ಮ ಸುತ್ತಲಿನ ಎಲ್ಲರನ್ನೂ ಎಲ್ಲವನ್ನೂ ಅವರು 
ಅಪ್ಪಿ ಉದ್ದರಿಸಿದರು. ಹೀಗಾಗಿ ಇಹ ಪರಗಳೆರಡಕ್ಕೂ ತೋರಣವಾದರು. 


೬೦ ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


ಮನವನ 


ಕವಿ ರಂ.ಶ್ರೀ. ಮುಗಳಿಯವರು ಬಸವಣ್ಣನವರಿಗೆ "ಕೂಡಲ ಸಂಗನ ಕರುಣೆಯ 
ಶಿಶುವೇ, ಭಕ್ತಿಯ ಕರುವೇ, ಸತ್ವದ ಅಸುವೇ' ಎಂದು ಕರೆದು 'ನಿನ್ನೊಲು ನಿನ್ನ 
ಅರಿತವರಾರು?" ಎಂದು ಪ್ರಶ ಸುತ್ತಾರೆ. ಇಲ್ಲಿ ಮತ್ತದೇ ಪ್ರಶ್ನೆ ಎದ್ದು “ಕಡಿದೆ. 
ಕವಿಗೆ ಬಸವಣ್ಣನವರು ಮುಖ್ಯವಾಗುವದು ತಮ್ಮನ್ನು ಇಷ "ತೀವ್ರವಾಗಿ 
ವಿಮರ್ಶಿಸಿಕೊಳ್ಳುವ ಅವರ ನ ಎಚ್ಚರಕ್ಕೆ ತಮ್ಮನ್ನು ತಾವು 
ಪ್ರಶ್ನಿಸಿಕೊಂಡ ಬಸವಣ್ಣ ತಮ್ಮ ಅರೆಕೆಯನ್ನು ತಮ್ಮ ವಚನಗಳಲ್ಲಿ ಉಸುರಿದರು. 
"ಎನ್ನ ಮನ ಅತ್ತಿಯ ಹಣ್ಣು ನೋಡಯ್ಯಾ ವಿಚಾರಿಸಿದೆಡೆ ಏನೂ ಹುರುಳಿಲ್ಲವಯ್ಯಾ' 
“ಭಕ್ತಿಯಿಲ್ಲದ ಬಡವ ನಾನಯ್ಯ' ಎನ್ನುವ ಅವರ ಸಾಲುಗಳು ಬರೀ ವಚನಗಳ 
ಸಾಲಾಗಿರದೇ ಅವರ ಅಂತರಂಗವನ್ನು ಬಿಚ್ಚಿಟ್ಟ ಆತ್ಮವಿಮರ್ಶೆಯಾಗಿದ್ದವು. 


ಇಂದು ಮತ್ತೆ ಮತ್ತೆ ಅಹಂಕಾರ ಮುಸುಕಿದೆ. ಬಸವನಂತಹ ಮಹಾಮಾನವರ 
ಅಗತ್ಯ ಅಂದಿಗಿಂತ ಇಂದು ಹೆಚ್ಚಾಗಿದೆ. ಇದನ್ನೇ ಹೇಳುವ ಕವಿ ರಂ.ಶ್ರೀ. 
ಮುಗಳಿಯವರು ಅಂಥದೇ ಬೇಸಿಗೆ ಇಂದಿಗು ಸಾರಿದೆ. ಬಾನೊಳು 
ಬಿಸಿಯುಸಿರಿನ ಬಿಸಿಲೇರಿದೆ, ಹೊರಹೊಮ್ಮಿದ ನೂರ್‌ ಮಹಡಿಯ ಮನೆಯಲಿ 
ಬೇಡಿದುದೆಲ್ಲವ ನೀಡುವ ನೆಲೆಯಲಿ, ರುಗರುಗಿಸುವ ದೀವಿಗೆ ಸಾಲುಗಳಲಿ 
ಭಗಭಗಿಸುವ ಹುಳು ಬಿದ್ದಿವೆ' ಎನ್ನುತ್ತಾರೆ. ವರ್ತಮಾನದ ದುಃಸ್ಥಿತಿ ಇದು. 
ನೂರ್‌ ಮಹಡಿಯ ಮನೆಯನ್ನುವ ಜಗತ್ತು ಭಗಭಗಿಸುವ ಹುಳುಗಳ 
ತಾಣವಾಗಿದೆ. ಹುಳುಗಳು ತಮ್ಮನ್ನೂ ತಾವು ನಾಶಮಾಡಿಕೊಂಡು ಸುತ್ತಲಿನವರನ್ನೂ 
ನಾಶ ಮಾಡುತ್ತಿವೆ. “ಏಗೈದರೂ ಈ ಜೀವನು ಸಾಗನು' ಎಂಬ ಸ್ಥಿತಿ 
ಪ್ರಾಪ್ತವಾಗಿದೆ. ಈಗ: ಮತ್ತೆ ಬಸವಣ್ಣನವರಿಗೆ ಮತ್ತೊಮ್ಮೆ ಬರುವಂತೆ 
ಕರೆಕೊಡುವ ಕವಿ, 


ಇಂತಹ ಸಮಯದಿ ಕಸವನು ಗುಡಿಸುತ 

ನವಜೀವನ ಘನ ಶ್ರುತಿಯನು ನುಡಿಸುತ 

ಬಿರುಗಾಳಿಯಾಗಿ ಬಸವಣ್ಣ ಮುರಳಿ 
ಬಾರೋ ಜಡ ತೂರಿ ಚೈತನ್ಯವರಳಿ 


ಎಂದು ಕನಸುತ್ತಾರೆ. ಆ ಕನಸು ನನಸಾಗಬೇಕು. ಮತ್ತೆ ಈ ಮಣ್ಣ ಗರ್ಭದಿಂದ 
ಬಸವನಂತಹ ಚೇತನಗಳು ಹುಟ್ಟಿ ಎಲ್ಲರ ಬದುಕಿಗೆ Eo 


ಹೀಗೆ ತಮ್ಮನ್ನು ತಾವು ಬದುಕಿನ ಪ್ರತಿ ಹೆಜ್ಜೆಗೂ ಪೃಥಕ್ಕರಿಸಿಕೊಂಡವರು 
ಮಾನವ ರ್‌ ಚರಿತ್ರೆಯಲ್ಲಿಯೇ ವಿರಳ. ಹೀಗಾಗಿಯೇ ಬಸವಣ್ಣನವರು 
ಮಹಾಮಾನವರಾದದ್ದು. ಆದ್ದರಿಂದಲೇ ಇಂಗ್ಲೀಷ್‌ ಚಿ೦ತಕ ಸರ್‌ ಅರ್ಥರ್‌ 
ಮೈಲ್ಸ್‌ "Whatever legend may say about Lord Basava, the fact is 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ಸೋಜ 


fully clear that he was the first Indian Free thinker. He might be 
called the Martin Luther of India” ಎ೦ದಿರುವುದು ಸಾಕಷ್ಟು ಸಲ 
ಹೇಳಿದ್ದರೂ, ಪುನರುಕ್ತಿಯಾದರೂ ಮತ್ತೆ ನೆನಪಿಸಲೇಬೇಕಾದಂತಹ ಮಾತು, 
ಬಸವಣ್ಣನವರು ಆ ಎಲ್ಲ ಜಾಗತಿಕ ಚಿಂತಕರಿಗಿಂತ ಮೊದಲೇ ಮನುಕುಲಕ್ಕೆ 
ಒಳಿತು ಮಾಡುವ ಎಷ್ಟೋ ಚಿಂತನೆಗಳನ್ನು ಸಾರಿದ್ದರು. ಸ್ವತಃ ತಮ್ಮ 
ಅನುಯಾಯಿಗಳೊಂದಿಗೆ ಅನುಸರಿಸುವ ಯತ್ನ ಮಾಡಿದ್ದರು ಎಂಬುದು ಆ 
ಎಲ್ಲ ಚಿ೦ತಕರಿಗಿ೦ತ ಬಸವಣ್ಣನವರು ಒಂದು ಹೆಜ್ಜೆ ಮುಂದಿದ್ದರು ಎನ್ನುವುದಕ್ಕೆ 


ಬ ತ್ರೈ 


ಚಂದ್ರಶೇಖರ ಪಾಟೀಲರು ನಮ್ಮ ನಡುವಿನ ಹಿರಿಯ ಕವಿ. ಬಂಡಾಯದ 
ವಿಶಿಷ್ಟ ಧ್ವನಿ. ಅವರ ಕಾವ್ಯದ ಹರಿತವಾದ ವಿಮರ್ಶೆಯಿಂದ ಪಾರಾದವರು 
ಯಾರೂ ಇಲ್ಲವೆಂದೇ ಹೇಳಬಹುದು. ಎಲ್ಲೆಲ್ಲಿ ಬದುಕಿನ ಅರೆ ಕೊರೆಗಳಿವೆಯೋ 
ಅಲ್ಲೆಲ್ಲ ತಮ್ಮ ಹರಿತವಾದ ಚಾಕುವಿನಂಹ ಕಾವ್ಯದ ತಿವಿತವನ್ನು ಇಟ್ಟುಕೊಂಡೇ 
ಅವರು ತಿವಿಯುತ್ತಾರೆ. ಚಾಟಿ ಏಟು ಬೀಸುತ್ತಾರೆ. ಅವರ ಒಂದು ಶ್ರೇಷ್ಠ ಕವಿತೆ 
"ಬಸವಣ್ಣನಿಗೆ ಶರಣು. 


ನವೋದಯ ಕವಿಗಳ ಹಾಗೆ ಬರೀ ಬಸವಣ್ಣನ ಆದರ್ಶಗಳನ್ನು ಎತ್ತಿ ಹೇಳದೇ 
ಚಂಪಾ ನಿಜವಾದ ಅರ್ಥದಲ್ಲಿ ಇಂದು ಬಸವಣ್ಣ ನಮ್ಮ ವರ್ತಮಾನದ 
ಬದುಕಿನಲ್ಲಿ ಹೇಗೆ ಲಾಭದ ವಸ್ತುವಾಗಿದ್ದಾನೆ? ಬರೀ ಅವನ ಹೆಸರು 
ಹೇಳುತ್ತಲೇ, ಅವನ ಹೆಸರು ಬಳಸಿಕೊ೦ಡು ಎಲ್ಲ ರೀತಿಯ ಲಾಭ ಪಡೆದ 
ನಾವು ನಿಜವಾಗಿ ಅವನ ತತ್ವಗಳನ್ನು ಗಾಳಿಗೆ ತೂರಿರುವುದನ್ನು ಚಂಪಾ ಅವರು 
ಸಮರ್ಥವಾಗಿ ವಿಶ್ಲೇಷಿಸುತ್ತಾರೆ. 


ಕವಿತೆಯ ಆರ೦ಭವೇ ವಿಶಿಷ್ಟವಾಗಿದೆ. 'ಬಸವಣ್ಣ ಶರಣು ಶರಣು” ಎಂದು ಕವಿತೆ 
ಆರಂಭಿಸುವಾಗಲೇ ತಮ್ಮ ತೀಕ್ಷ್ಣ ತೆಯನ್ನು ತೂರಿ ಬಿಡುವ "ನೀನು ನನಗೆ 
ಮರಳಿ ಶರಣು ಶರಣಾರ್ಥಿ ಎನ್ನಬೇಡ ನನಗೆ ನಿನಗೆ ಕೊಡಲು ತೊಡೆಯಲ್ಲಿ 
ಚರ್ಮವೂ ಇಲ್ಲ' ಎನ್ನುವಲ್ಲಿ ಹರಳಯ್ಯನು ಬಸವಣ್ಣನಿಗೆ ಶರಣು ಶರಣಾರ್ಥಿ 
ಎಂದುತ್ತರಿಸಿದಾಗ ಅದರ ಯಣಭಾರವನ್ನು ಕಡಿಮೆ ಮಾಡಿಕೊಳ್ಳಲು ತನ್ನ 
ತೊಡೆಯ ಚರ್ಮದಿಂದ ಮೆಟ್ಟು ತಯಾರಿಸಿ ಬಸವಣ್ಣನಿಗೆ ಕೊಡಲು ಬಂದ 
ಎ೦ಬ ಅಮಾನವೀಯ ಪ್ರಸಂಗವನ್ನು ವಿರೋಧಿಸುತ್ತಾರೆ. ಹರಳಯ್ಯನಂಥವರು 
ಕೊಡಮಾಡಿದ ತನ್ನ ತೊಡೆಯ ಆವುಗೆಯನ್ನು ಬಯಸುವುದು ಬಸವಣ್ಣನಂತಹ 


೬೨ ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


ಮಾನವೀಯತೆಯ ಸಾಕಾರ ಮೂರ್ತಿಯಿಂದ ಸಾಧ್ಯವಿರಲಿಲ್ಲ, ಇಂಥ ಕಥೆ 
ಕಲ್ಪಿತವಿದ್ದಿರಬಹುದು ಎನ್ನುವುದನ್ನು ಕವಿತೆ ಧ್ವನಿಸುತ್ತದೆ. 


ನನಗೂ ನಿನಗೂ ಶತಕ ಶತಕದ ಫರಕು ಇದ್ದರೂ ನಾನು ನಿನ್ನ ಕರುಳಿನ 
ಕುಡಿ ಎನ್ನುವ ಸಾಲುಗಳಾದ ಮೇಲೆ "ನಿನ್ನ ಪೈಕೀ ಜನರ ಪೈಕಿಯೇ ನಾನು' 
ಎನ್ನುವ ಸಾಲುಗಳಲ್ಲಿ ಮತ್ತದೇ ವ್ಯಂಗ್ಯ ಕಾಡುತ್ತದೆ. ಬಸವಣ್ಣನಂತಹ 
ಮಹಾಪುರುಷನನ್ನು, ಯಾವೊಂದು ಗುಂಪಿಗೆ, ಜಾತಿಗೆ ಮಾತ್ರ ಸೀಮಿತವಾಗದ 
ಮಹಾ ವ್ಯಕ್ತಿತ್ವವನ್ನು ಇಂದಿನ ನಾವು "ಒಂದು ಪೈಕೀ' ಗುಂಪಿಗೆ 
ಸೀಮಿತಗೊಳಿಸಿರುವುದರ - ಬಗ್ಗೆ ಕವಿಗೆ ವಿಷಾದವಿದೆ. 


ಇಂದು ಬಸವಣ್ಣ ನಮ್ಮ ಬದುಕಿನಲ್ಲಿ ಯಾವ ಯಾವ ಸಂದರ್ಭಗಳಲ್ಲಿ 
ನೆನೆಯಲ್ಲಡುತ್ತಿದ್ದಾನೆ? ಅವನನ್ನು ಹೇಗೆ ನಾವು ನಮ್ಮ ಬದುಕಿನಲ್ಲಿ 
ಬಳಸಿಕೊಳ್ಳುತ್ತಿದ್ದೇವೆ? ಎಂಬುದನ್ನು ಕಟ್ಟಿಕೊಡುತ್ತ ಕವಿತೆ 


ನಿನ್ನ ಕರುಣೆಯ ಪಾಪ ನಾವು, ಬಸವಣ್ಣ 
ಒಡ್ಡು ಮುರಿಯುತ ಬಟ್ಟು ಲಟ್ಟೆನಿಸುವಾಗ 
ಸುರುವಾಗಿ, ಸೀತಾಗ, ಎಡವಿದಾಗ 

ಬಸವ, ಬಸವಾ ಎಂದು ಪಾಪ ತೊಳೆದಿದ್ದೇವೆ. 
ನಮ್ಮ ಕೊರಳಿನ ಸುತ್ತ ನಿನ್ನ ಮುತ್ತಿನ ಹಾರ 
ಎದೆ ಬಟನ್ನಿನ ಮೇಲೆ ನಿನ್ನ ವದನದ ಮುದ್ರೆ 
ನಿನ್ನ ನೆನೆಯದೆ ನಮಗೆ ಬರದು ನಿದ್ರೆ 


ಇಂದು ಬಸವಣ್ಣನಂತಹ ವಿಚಾರವಂತರು ಕೂಡಾ ನಮ್ಮ ಅವೈಚಾರಿಕ 
ಬದುಕಿನಲ್ಲಿ ಸಿಕ್ಕು ಕೇವಲ ವ್ಯರ್ಥ ಆಚರಣೆಗಳ ಸಂಕೇತವಾಗಿರುವುದನ್ನು ಈ 
ಸಾಲು ಸಂಕೇತಿಸುತ್ತವೆ. 'ಸೀತಾಗ, ಎಡವಿದಾಗ, ಬಸವಾ ಬಸವಾ ಎಂದು 
ಪಾಪ ತೊಳೆದಿದ್ದೇವೆ' ಎನ್ನುವಲ್ಲಿ ಬರೀ ಮಾತಿನ ಮಟ್ಟಕ್ಕೆ, ಹೇಳಿಕೆಯ ಮಟ್ಟಕ್ಕೆ, 
ಬಸವಣ್ಣ ಉಳಿದು ಆತನ ಹೆಸರು ಹೇಳುವುದರಿಂದಲೆ ಘಳಿಗೆಗೊಮ್ಮೆ ಸುಮ್ಮನೆ 
ಅವನ ಹೆಸರು ಹೇಳಿಕೊಳ್ಳುವದರಿಂದಲೇ ನಮಗೆ ಎಲ್ಲವೂ ಪ್ರಾಪ್ತವಾಗುತ್ತದೆ 
ಎಂಬ ಮೂರ್ಪ ನಂಬಿಕೆಯಲ್ಲಿ ಬದುಕುತ್ತಿರುವ ನಮ್ಮನ್ನು ಕವಿ ತಿವಿಯುತ್ತಾನೆ, 
ಎಚ್ಚರಿಸುತ್ತಾನೆ. ಇನ್ನೂ ಮುಂದುವರಿದು ಬಸವಣ್ಣನನ್ನು ಕೊರಳ ಹಾರ 
ವಾಗಿಸಿ, ಕೈ ಉಂಗುರವಾಗಿಸಿ, ಎದೆಯ ಬಟನ್ನಾಗಿಸಿ ಎಲ್ಲೆಂದರಲ್ಲಿ ಬಸವನ 
ಮುದ್ರೆ ಹಾಕಿಕೊಳ್ಳುವ ನಾವು ಅವನ ನಿಜವಾದ ತತ್ವಗಳನ್ನು ಎಷ್ಟರ ಮಟ್ಟಿಗೆ 
ಅನುಸರಣೆ ಮಾಡಿದ್ದೇವೆ? ಎಂಬ ಪ್ರಶ್ನೆಯನ್ನು ಈ ಸಾಲುಗಳು ಎತ್ತುತ್ತವೆ. 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ta 


ಘಳಿಗೆಗೊಮ್ಮೆ ಬಸವಾ, ಬಸವಾ ಎನ್ನುವ ನಾವು ಅವನ ನಿಜವಾದ ತತ್ವಗಳನ್ನು 
ನಮ್ಮ ಬದುಕಿಂದ ಗಡಿಪಾರು ಕಸದ ಬಿಟ್ಟಿದ್ದೇವೆ. ಕೇವಲ ಪೂಜೆಯ 
ವಸು ವನ್ನಾಗಿ ಮಾಡಿಕೊಂಡಿದ್ದೇವೆ. ಗುಡಿಗುಂಡಾರಗಳ ಕಟ್ಟಿ ಭದ್ರ ಬಾಗಿಲು 
ಹಾಕಿ ಆತನ ತತ್ವಗಳು ನಮ್ಮ ಬದುಕಿನ ಸುತ್ತ ಸುಳಿಯದಂತೆಯೇ ಮಾಡಿದ್ದೇವೆ 
ಎನ್ನುವುದನ್ನು ಸಾರುವ ಸಾಲುಗಳು ಹೀಗಿವೆ. 


ನಿನಗಿಂತ ಹಿರಿಯರಲ್ಲ, ಬಸವಣ್ಣ 

ಅದಕೆಂದೆ ಈ ಹೊಲಸು ಮಣ್ಣ ಮಡಿಲೊಳಗಿಂದ 
ಮುಗಿಲಿಗೇ ತೂರಿದೆವು ನಕ್ಷತ್ರ ಮಾಲೆಯಲಿ 
ಹೆಣೆದು ಕೈ ಮುಗಿದೆವು. ಇಲ್ಲಿ ಸಲ್ಲದ ನೀನು 
ಅಲ್ಲಿ ಸಲ್ಲುತ್ತಿರುವಿ ಬೆಳಕ ಚಟಲ್ಲುತ್ತಿರುವಿ 


ಇಂದು ನಿಜವಾದ ಬಸವ ತತ್ವ ನಮ್ಮ ಬದುಕಿನಿಂದ ಮರೆಯಾಗಿ ಹೋಗಿ, 
ಬಸವಣ್ಣ ಬರೀ ಆಚರಣೆಯ, ಆರಾಧನೆಯ, ಜಾತ್ರೆ ಹಬ್ಬ, ಸಂಭ್ರಮದ 
ಸಾಂಕೇತಿಕತೆಯಾಗಿ ಬಿಟ್ಟಿದ್ದಾನೆ, ನಮ್ಮ ವಾಸ್ತವದ ಬದುಕಿನಿಂದ ದೂರ 
ಮಾಡಿದ ನಾವು ಅವನನ್ನು ಆಕಾಶಕ್ಕೆ ತೂರಿ ಅವನ ಬರಿಯ ಬೆಳಕಲ್ಲಿ ಮಿಂದು 
ಪುನೀತರಾಗಿದ್ದೇವೆ ಎಂದು ಕೊಳ್ಳುತ್ತೇವೆ. ಪ್ಯಾರಾದ ಮೊದಲ ಸಾಲಲ್ಲಿ 
"ನಿನಗಿಂತ ಹಿರಿಯವರಿಲ್ಲ' ಎನ್ನುವ ಕವಿತೆ ಪ್ಯಾರಾದ ಕೊನೆಯಲ್ಲಿ "ನಮಗಿಂತ 
ಹಿರಿಯರಿಲ್ಲ' ಎನ್ನುವ ಮೂಲಕ ನಿನ್ನ ಹೆಸರಿನಿಂದ ಲಾಭ ಪಡೆಯುವುದರಲ್ಲಿ 
ನಮಗಿಂತ ಜಾಣರಿಲ್ಲ ಎಂಬ ಸೂಕ್ಷ್ಮ ವ್ಯಂಗ್ಯ ಸಾಧಿಸುವಲ್ಲಿ ಯಶಸ್ವಿಯಾಗಿದೆ. 


ಬಸವಣ್ಣನ ತತ್ವಗಳು ನಮಗಾಗಿ ಇವೆ ಎಂದು ನಾವು ಎಂದಿಗೂ ಭಾವಿಸಿದವರಲ್ಲ. 
ಅವು ನಮಗಾಗಿ ಅಲ್ಲ ಇತರರು ಅವನ್ನು ಆಚರಿಸುವುದಕ್ಕಾಗಿ ಇವೆ ಎಂದು 
ಭಾವಿಸಿದವರು ನಾವು. ಅವನ ಹೆಸರು ಇಡುವುದರಲ್ಲಿ, ಅವನ ಹೆಸರಿನ ಅಂಚೆ 
ಚೀಟಿ ಮಾಡಿಸುವದರಲ್ಲಿ ಮುಳುಗಿದ್ದೇವೆ. ನಮಗೆ ನಮ್ಮ ಚಿಂತೆಗಿಂತ ನಿನ್ನ 
ಚಿಂತೆಯೇ ಅಧಿಕ ಎನ್ನುವ ಕವಿ 


ನಿನ್ನ ವಾಣಿಯ ಅರ್ಥ ನಮಗೆ ಆಗಲಿ ಬಿಡಲಿ 
ಉಳಿದವರಿಗಾಗಿಲ್ಲವಲ್ಲ ಎ೦ಬುದೇ ಚಿಂತೆ 


ಇಂದು ನಾವು ಬಸವಣ್ಣನನ್ನು ಅಮರ ಮಾಡುವ ಭರದಲ್ಲಿ 
ನಮ್ಮ ಮನೆ ಮಕ್ಕಳಿಗೆ ನಮ್ಮ ಬಂಗೆಲೆಗಳಿಗೆ 
ಚುಟ್ಟ, ಬೀಡಾ, ಸೋಡಾ, ಚಹದ ಅಂಗಡಿಗಳಿಗೆ 
ನಿನ್ನ. ಹೆಸ ಸರನ್ನಿಟ್ಟು ಅಮರ ಮಾಡುತ್ತೇವೆ 


೬೪ ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


ಎನ್ನುವ ಸಾಲುಗಳು ಇಂದು ಬಸವಣ್ಣನನ್ನು ನಾವು ನಮ್ಮ ಬದುಕಿನಲ್ಲಿ 
ಬಳಸಿಕೊಳ್ಳುತ್ತಿದ್ದವರ ಬಗ್ಗೆ ತೀವ್ರ ವಿರೋಧವಿದೆ. ಕವಿತೆಯ ಕೊನೆಯಂತೂ 
ವ್ಯಂಗ್ಯದ ಪ ಪರಮಾವಧಿಯನು ಿ ಮುಟ್ಟುತ್ತದೆ. ಇಹದಲ್ಲಿ ಮಾತ್ರವಲ್ಲ, ಪರದಲ್ಲಿಯೂ 
ನಮ್ಮ ಸಲುವಾಗಿ ನೀನು ವಶೀಲಿ ಬಾಜಿ ಮಾಡು ಎಂದು ವಿನಂತಿಸುತ್ತ 


ಕೈಲಾಸದೊಳಗಿಷ್ಟು (ನೀನು ಅಲ್ಲಿದ್ದರೆ) 
ನಿನ್ನ ಕೈಲಾದಷ್ಟು. ಸೀಟು ಕಾದಿರಿಸಯ್ಯ 
ಅಯ್ಯಾ ಕಾರುಣ್ಯ ಮೂರ್ತಿ ಬಸವಯ್ಯ 
ಅಯ್ಯಾ ಸಿ ಸ್ವರ್ಗವಲ್ಲವೇನಯ್ಯ f 


ಎಂದು ಮುಕ್ತಾಯವಾಗುತ್ತದೆ. ನಮ್ಮ ಇಹಕೂ, ಪರಕೂ ಬಸವಣ್ಣ 
ಮಾರ್ಗವಾಗಿರುವುದರ ಚಿತ್ರವಿದೆ. ಇಡೀ ಕವಿತೆಯುದ್ದಕ್ಕೂ ಹರಿತ ವ್ಯಂಗ್ಯ, 
ಬಸವಣ್ಣನವರನ್ನು ನಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡಿರುವ ನಮ್ಮ ಜಾಣತನದ 
ಬಗೆಗೆ ವಿರೋಧ ಒಡೆದು ಕಾಣುತ್ತದೆ. 


ಬಸವಣ್ಣ ಎಂಬ ಪದ ಮತ್ತೆ ಮತ್ತೆ ಬಂದು ಕವಿತೆಗೊಂದು ಆತ್ಮೀಯತೆಯನ್ನು, 
ಬಸವಣ್ಣನಂತವರು ನಮ್ಮ ನಡುವಿನಿಂದ ಹೋದವರೇ, ನಮ್ಮ ಹಾಗೆಯೇ 
ಇದ್ದವರೇ, ನಾವು ಬದುಕಿನಲ್ಲಿ ರೂಢಿಸಿಕೊಳ್ಳಲು ಬೇಕಾದ ತತ್ವಗಳನ್ನು 
ನೀಡಿದವರೇ ಎನ್ನುವುದನ್ನು ಸೂಚಿಸುವಲ್ಲಿ ಯಶಸ್ವಿಯಾಗಿದೆ. ಕವಿತೆಗೊಳಗೊಂದು 
ಆತ್ಮೀಯತೆ ಮೂಡಲು ಬ, 


ಕವಿತೆಯಲ್ಲಿ ನಮ್ಮನ್ನು ಕಾಡುವುದು ಗಾಢವಾದ ವಿಷಾದ, ಅಂಥ ಮಹಾತ್ಮರ 
ಹೆಸರು ಹೇಳುತ್ತಲೆ ತತ್ವಗಳನ್ನು ಮರೆತೇಬಿಟ್ಟಿರುವುದರ ಬಗೆಗಿನ ಕಟು 
ವಿಮರ್ಶೆ. ಬಸವಣ್ಣನಂತಹ ಮಹಾವ್ಯಕ್ತಿಗಳನ್ನು ಸ್ವಾರ್ಥಕ್ಕೆ ಬಳಸಿಕೋಳ್ಳುತ್ತಿರುವುದರ 
ಬಗ್ಗೆ ತೀವ್ರ ಎಚ್ಚರ ಇವು ಕಾಡುತ್ತವೆ. ಚಂಪಾ ಅವರ ಹರಿತ ಚುಚ್ಚುವಿಕೆಯ 
ಹಿಂದೆ ಇರುವುದು ಇಂಥ ಮಾನವೀಯತೆಯೇ. ಬಸವಣ್ಣನವರನ್ನು “ಏರಿತು 
ಬಂದ ನೂರಾರು ಕವಿತೆಗಳಲ್ಲಿ ಚಂಪಾ ಅವರ "ಬಸವಣ್ಣನಿಗೆ ಶರಣು” 
ಕವಿತೆಗೊಂದು ವಿಶಿಷ್ಟ ಸ್ಥಾನವಿದೆ. 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ke 


ನಟರಾಜ ಹುಳಿಯಾರ ಕತೆಗಳಲ್ಲಿ | 
ರಾಜಕಾರಣದ ಸ್ವರೂಪ ' 


* ಮಹಾಂತೇಶ ಪಾಟೀಲ 


ವಿಮರ್ಶಕರಾಗಿ, ಕತೆಗಾರರಾಗಿ, ಕವಿಯಾಗಿ ನಟರಾಜ ಹುಳಿಯಾರ ಸಾಹಿತ್ಯಾಸಕ್ತರಿಗೆ 
ಪರಿಚಿತರು. ವರ್ತಮಾನ ಜೀವನದ ವೈರುಧ್ಯಮಯ `ರಾಜಕಾರಣ'ಗಳನ್ನು 
ಹಲವಾರು ವರ್ಷಗಳಿಂದ ಚರ್ಚಿಸುತ್ತಾ ಬಂದವರು. ಹಾಗಾಗಿ ತಾವು, 
ಎದುರುಗೊಳ್ಳುವ ಹೊಸ ಜೀವನ & ವಿಧಾನದ ಎಡ-ಬಲ ಮನಸಿನ Rs 
ತಮ್ಮ ಕತೆಗಳ. ಮೂಲಕ ಮ ಪುನಃ ಸೃಷ್ಟಿಸುತ್ತಾರೆ. ಅವರ ಆಪ್ತವಾದ 
ಕಥನಗಾರಿಕೆ ಸಮಾಜದ ಸಂಚಲನದೊಂದಿಗೆ ಸಾಹಿತ್ಯ ವಲಯದ! 
ಚಟುವಟಿಕೆಗಳನ್ನೂ ಬಂತ ಇದರಿಂದ ಅವರ ಕತೆಗಳಿಗೆ ಒಂದು | 
ಭಿನ್ನವಾದ ಶಕ್ತಿ ಸಾಧ್ಯವಾಗಿದೆ. ಅವರ ಕತೆಗಳು ಪಿ. ಲಂಕೇಶರ ಕತೆಗಳನ್ನು 
ನೆನಪಿಗೆ ತರುವ ಧಾಟಿಯಲ್ಲಿವೆ. ಹಾಗೆಂದರೂ ಕಥನಗಾರಿಕೆಯ ಅನುಕರಣೆಯಾಗಿ 
ತೊರಲಾರದು. ಅವರ ಕತೆಗಳ ಪರಿಸರ ನಗರ ಕೇಂದ್ರೀತವಾಗಿದ್ದೇ ಹೆಚ್ಚು 
ಇಂದು ನಗರಗಳನ್ನು ಆಳುತ್ತಿರುವ ಬೌದ್ದಿಕ ದಾಸ್ಯ, ಅಮಾನವೀಯ 
ಮುಖಗಳು, ಅವಿವೇಕಿ ಪ್ರಜ್ಞೆಗಳ ಕಾರಣದಿಂದ "ರಾಜಕಾರಣದ' ಒಳ ಹೊರ 
ಹುಳುಕುಗಳ ಭಿತ್ತಿಗಳು ಇವರ ಕತೆಗಳಲ್ಲಿ ದಟ್ಟವಾಗಿ ಕಾಣುತ್ತವೆ. ಧರ್ಮ, ಜಾತಿ, 
ಲಿಂಗ, ವರ್ಗವ್ಯವಸ್ಥೆಗಳು ಸೃಷ್ಟಿಸುತ್ತಿರುವ ಆಧುನಿಕೋತ್ತರ ಕಾಲದ ಆತಂಕಗಳನ್ನು 
ಹೊಸ ಆಯಾಮದ ಮೂಲಕವಾಗಿ ಕತೆಯಲ್ಲಿ ತರುತ್ತಾರೆ. 


ಬಸವಲಿಂಗಪ್ಪನವರು ಮತ್ತು ಡೇವಿಡ ಸಾಹೇಬರು' ಕಥಾಸಂಕಲನವನ್ನು 
ಸಾ ಇರಿಸಿಕೊಂಡು, ಆ ಕತೆಗಳ ತಾತ್ವಿಕ ನಿಲುವುಗಳ ಕುರಿತಾಗಿ ಇಲ್ಲಿ 
ಚರ್ಚೆ ಮಾಡಲಾಗಿದೆ. ಇಲ್ಲಿನ ಎಂಟು “ಕತೆಗಳು ವಿಭಿನ್ನವಾದ ಕಥಾ 
ವಸ್ತುವಿನಿಂದ ಕೂಡಿದ್ದರೂ, ಅವೆಲ್ಲ ಕತೆಗಳು ನಗರದ ಮನುಷ್ಯ ಕೇಂದ್ರಿತ 
ಮನೋವಲಯವನ್ನೇ ಪ್ರಧಾನವಾಗಿ ಪ್ರತಿನಿಧಿಸುತ್ತವೆ. ಮೇಲ್ನೋಟಕ್ಕೆ 
ನಾಗರೀಕತೆಯ ಸಾಚಾ ಮುಖಗಳು ನಗರದಲ್ಲಿ ಕಂಡರೂ, ವಾಸ ಸ್ಪವವಾಗಿ ಅವು 
ತೋರುವ ಒಳಮುಖದ ಸ್ವರೂಪವೇ ಬೇರೆಯಾಗಿದೆ. ನಟರಾಜ್‌ ಹುಳಿಯಾರ 
ಅವರ ಕಥೆಗಳಲ್ಲಿ - 'ರಾಜಕಾರಣ' ಸೃಷ್ಟಿಸುವ ತಲ್ಲಣಗಳು, ನಗರದಲ್ಲಿ 
ಜಾತಿಯ ಹೊಸ. ಮುಖವಾಡಗಳು, ಮನೋಶಿಥಿಲ ವ್ಯಕ್ತಿತ್ವಗಳು, ಸಾಹಿತ್ಯ 
ವಲಯವನ್ನು ಆವರಿಸುತ್ತಿರುವ ಅಪ್ರಾಮಾಣಿಕತೆ - ಈ ನಾಲ್ಕು ನೆಲೆಗಳು 
ದಟ್ಟವಾಗಿ ತೆರೆದುಕೊಂಡಿವೆ. 


ಸೆ ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


ಮೊದಲನೆಯದಾಗಿ ಕತೆಗಳಲ್ಲಿ ವ್ಯಕ್ತವಾದ "ರಾಜಕಾರಣ" (ಪೊಲಿಟಿಕ್ಸ್‌ ಎಂಬ 
ವಾಚ್ಯಾರ್ಥದ ನೆಲೆಯಿಂದ) "ಸೃಷ್ಟಿಸುತ್ತಿರುವ ತಲ್ಲಣಗಳನ್ನು ಕುರಿತು 
is ವರ್ತಮಾನ ಸಮಾಜದಲ್ಲಿ ರಾಜಕಾರಣ ಎಂಬುದು 
ಸೋಗಿನ ಮುಖವಾಡ ತೊಟ್ಟು, ಇಡೀ ವ್ಯವಸ್ಥೆ ಯನ್ನು ಅಧಿಕಾರ ಶಕ್ತಿಯಿಂದ 
ನಿಯಂತ್ರಿಸುವ ಕಾರ್ಯದಲ್ಲಿ ತೊಡಗಿದೆ; ವ್ಯವಸ್ಥೆಯನ್ನು ವಿರೂಪಗೊಳಿಸುವ, 
ಒಡೆದು ಆಳುವ ಸ್ವರೂಪಗಳಿಂದ ಕೂಡಿದ್ದಾಗಿದೆ. ಇಂತಹ ರೋಗಮಯ 
ವಾತಾವರಣ, ಸಮಾಜದ ಇತರೆ ಭಾಗಗಳಿಗೆ ತನ್ನ ಸೋಂಕು ತಗುಲಿಸದೇ 
ಇರಲಾರದು. ಈ ಹಿಂದೇ ದೇವರು ಇರಲಾರದ ಜಾಗವಿಲ್ಲ ಎಂಬ ಮಾತಿತ್ತು 
ಇಂದು ಆ ಮಾತು "ರಾಜಕಾರಣ ಇಲ್ಲದ ಸ್ಥಳವಿಲ್ಲ' ಎಂದು ಹೇಳುವ ಮಟ್ಟಕ್ಕೆ 
ಬ೦ದು ತಲುಪಿದೆ. ಇದು ನಮ್ಮನ್ನು ಆಳುವ ಪ್ರಜಾಪ್ರಭುತ್ವದ ದೌರ್ಬಲ್ಯ ಕೂಡಾ 
: ಆಗಿದೆ ಎಂಬುದು ವರ್ತಮಾನದ ದೊಡ್ಡ ದುರಂತವೇ ಸರಿ. 


“ಕೋಟೆ ಮನೆಯ ಪಾಠಗಳು' ಕತೆಯು ಮಂತ್ರಿ ಸದಾಶಿವ ನಾಯಕರ ವಿವಿಧ 
ರಾಜಕಾರಣಯುಕ್ತ ಮುಖಗಳನ್ನು ದಾಖಲಿಸುತ್ತದೆ. ಮಂತ್ರಿಗಳ ಕೋಟೆ 
ಮನೆಯಲ್ಲಿ ಲೋಭಕೇಂದ್ರಿತ, ಸಂಚುಕಾರದಿಂದ ಕೂಡಿದ ಮನುಷ್ಯರಿಂದಾಗಿ, 
ಅಲ್ಲಿನ ಪರಿಸರ ಜಡವಾಗಿದೆ. ಕೋಟೆ ಮನೆಯ ಮಾಲಿಕನಾಗಿರುವ ಸದಾಶಿವ 
ನಾಯಕರ ವ್ಯಕ್ತಿತ್ವವನ್ನು ಕೋಟೆ ಮನೆಯ ಪರಿಸರದಲ್ಲಿ ನಡೆಯುವ 
ಸಂಚುತನಗಳು *ಪಕಿನಿಧಿಸುವಂತೆ ಭಾಸವಾಗುತ್ತವೆ. ಅವರ ತುಕ್ಕು ಹಿಡಿದ 
ವ್ಯಕ್ತಿತ್ವದಿ೦ದ ನಿರಂತರ ದೈಹಿಕ, ಮಾನಸಿಕ ಶೊಷಣೆಗೆ ಗುರಿಯಾಗುವ ನೃತ್ಯ 
ಕಲಾವಿದೆ ಭಾನುಳ ಸಂಕಟಗಳು, ಎಲ್ಲ ರಾಜಕಾರಣದ ಅಸಲಿ ಫಲವಾಗಿ 
ಕತೆಯಲ್ಲಿ ಮೂಡಿಬಂದಿವೆ. ಅವಳು ಕೋಟೆ ಮನೆಯ ಮುಖವಾಡಗಳ 
ಸ್ವರೂಪ ಕಂಡು ಭಯ ಭೀತಳಾಗುತ್ತಾಳೆ. ಅಲ್ಲಿ ನಡೆಯುವ ಗುಮಾನಿ, ಸಂಚು, 
ಕೊಲೆ, ಹಾದರಗಳನ್ನು ಕಂಡು ಪ್ರತಿಭಟಿಸಲಾಗದೇ ತಳಮಳದಲ್ಲಿ ಮೂಕವೇದನೆ 
ಅನುಭವಿಸುತ್ತಾಳೆ. ಡಿ ನಡೆಯಿಸುವ "ನಾಟಕ'ದ ಪಾತ್ರಧಾರಿಗಳಂತೆ, 
ಅಲ್ಲಿನ ಜನರಿದ್ದಾರೆ. ಇವೆಲ್ಲ ರಾಜಕಾರಣಗಳಿಗೆ ನೇರ ಕಾರಣ ಸದಾಶಿವ 
ನಾಯಕರೇ ಎಂಬುವುದನ್ನು ಅರಿತು, ಅವನಿಗೆ ವಿಷ ನೀಡಲು ಪ್ರಯತ್ನಿಸುತ್ತಾ. 
ಅದೇ ಭಯದ ನೆರಳಿನಲ್ಲಿ ತಾನೇ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾತೆ. 
ಸದಾಶಿವನಾಯಕರ ರಾಜಕೀಯ ಮುಖ, ಕೋಟೆ ಮನೆಯಲ್ಲಿ ಅನೇಕ 
'ಮುಖವಾಡಗಳಾಗಿ ವ್ಯಕ್ಷಗೊಂಡಿವೆ. ಇಡೀ ಕತೆಯಲ್ಲಿ ಕೋಟೆ ಮನೆಯ 
ಪಾಠಗಳ ಚಾಲನ ಶಕ್ತಿಯಾಗಿ ರಾಜಕಾರಣ ಕ್ರಿಯಾಶೀಲವಾಗಿರುವುದು 


ವೇದ್ಯವಾಗುತ್ತದೆ. 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ nf 


ವೋಟುಬ್ಯಾಂಕಿನ ದುರಾಸೆಗಾಗಿ, ಕೊಳಗೇರಿಯನ್ನು ಸೃಷ್ಟಿಸುವ, ಅದನ್ನು 
ಪೋಷಿಸುವ ಮನೋಭಾವದ ರಂಗಾರೆಡ್ಡಿಯ ರಾಜಕಾರಣದ ಸ್ವರೂಪ. 
ಇನ್ನೊಂದು ರೀತಿಯದು. ಕೊಳಗೇರಿಯ ಜನರಿಗೆ ಚುನಾವಣೆಯ ಸಂದರ್ಭದಲ್ಲಿ 
ಮೂಲಭೂತ ಸೌಕರ್ಯಗಳ ಆಶ್ವಾಸನೆಯನ್ನು ನೀಡಿ. ಅವರಿಂದ ವೋಟು 
ಪಡೆದು, ಮತ್ತೆ ಅವರತ್ತ ಹೋಗಲಾರದ ವಾಸ್ತವ ವರ್ತಮಾನ ಸ್ಥಿತಿ 
ಇಲ್ಲಿಯದು. ಸಾಮಾಜಿಕ ಹಿಂದುಳಿದ ಒಂದು ವ್ಯವಸ್ಥೆಯನ್ನು ತಾವು ಅಧಿಕಾರ 
ಪಡೆಯಲು ಸ್ಥಾಪಿಸುವುದು, ಅದನ್ನು ಯಥಾವತ್ತಾಗಿ ಮುಂದುವರೆಸಿಕೊಂಡು 
ಹೋಗುವ ರಾಜಕಾರಣದ ಸ್ವಾರ್ಥ. ನಿಲುವನ್ನು “ಹೊಸಮನೆಯ ದೇವ್ಠರು' 
ಕತೆಯಲ್ಲಿ ಲೇಖಕರು ನಿರೂಪಿಸುತ್ತಾರೆ. 


ರಾಮಪ್ಪ ಎಂಬ ಸಂಸ್ಕೃತ ಮತ್ತು ಕನ್ನಡ ಇಲಾಖೆಯ ಸಚಿವರು ತಮ್ಮ 


ಕಾದಂಬರಿಗೆ ಮುನ್ನುಡಿ ಬರೆಯಲು ವಿಮರ್ಶಕ ರಂಗಪ್ಪನಿಗೆ ಇನಾಮ 
ನೀಡುವುದರ ಹಿಂದೆ ರಾಜಕಾರಣದ ಮನೋಭಾವವಿದೆ. "ರಾಜಕಾರಣ' 
ಸೋಂಕಿನ ಸಂಪರ್ಕದಿಂದ, ಸಾಮಾಜಿಕ ಬದ್ಧತೆಯುಳ್ಳ ಸಾಂಸ್ಕೃತಿಕ ವಲಯವೆಂದು 
ಗುರುತಿಸಲ್ಲಡುವ, ಸಾಹಿತ್ಯ ಪರಿಸರವನ್ನು 'ರಾಜಕಾರಣ' ಆವರಿಸುತ್ತಿರುವುದು 
ಆತಂಕಕಾರಿಯಾದುದು. ಇಂತಹ ಸಾಹಿತ್ಯ ಸಾಂಸ್ಕೃತಿಕ ದುರಂತವನ್ನು 'ಸರಸ್ವತಿಯ 
ಸ ಧಿಯಲ್ಲಿ' ಕತೆಯು ವಿರೋಧಿಸುತ್ತದೆ. ನಟರಾಜ್‌ ಹುಳಿಯಾರ್‌ ಅವರು 
ಈ ಮೂರು ಕತೆಗಳ "ಹೊಲಿಟಿಕ್‌'ನ್ನು ಮೊನಚಾದ ರೀತಿಯಲ್ಲಿ ವಿವರಿಸುತ್ತಾರೆ. 
“ರಾಜಕಾರಣ'ವನ್ನು ವ್ಯಂಗ್ಯದ ಧಾಟಿಯೊಡನೆ, ವರ್ತಮಾನ ವಾಸ್ತವಗಳನ್ನು 
ದಾಖಲಿಸುವುದರಿಂದಾಗಿ ಇಲ್ಲಿನ ಕಥೆಗಳಿಗೆ ವಿಶೇಷ ಶಕ್ತಿ ಸಾಧ್ಯವಾಗಿದೆ. 


ಎರಡನೆಯದಾಗಿ ನಗರ ಕೇಂದ್ರಿತ ಜಾತಿ ಮುಖಗಳನ್ನು ನಟರಾಜ್‌ ಹುಳಿಯಾರ 
ಅವರ ಕತೆಗಳಲ್ಲಿ ಗುರುತಿಸಬಹುದು. ನಮ್ಮ ದೇಶಕ್ಕೆ ಅಂಟಿದ ದೊಡ್ಡ 
ಸಾಮಾಜಿಕ ಜಾಡ್ಯ ಜಾತಿವ್ಯವಸ್ಥೆ ಶತಮಾನಗಳ ಕಾಲ ಗ್ರಾಮಗಳಲ್ಲಿ ಶೋಷಣೆಯ 
ಯಜಮಾನನಾಗಿದ್ದ ಜಾತಿವ್ಯವಸ್ಥೆ, ಇಂದು ನಗರಗಳಲ್ಲಿಯೂ ಅದು ಬೇರೆ 
ಸ್ವರೂಪ ಪಡೆದುಕೊಂಡಿದೆ. ಅದೊಂದು ನಗರ ಸಮಾಜ ಗುರುತಿಸುವ 
ಸಾಮಾಜಿಕ ಅಂತಸ್ತಿನ 'ಕೋಡ್‌' ಆಗಿ ಬಳಕೆಗೊಳ್ಳುತ್ತಿದೆ. ಅಂಬೇಡ್ಕರ್‌ ಅವರು 
“ಜಾತಿ ಶೋಷಣೆಯಿಂದ ಪಾರಾಗಲು, ನಗರಗಳ ಮೊರೆ ಹೋಗಲು ಕರೆ 
ನೀಡಿದ್ದರು.” ಆದರೆ ಅಲ್ಲಿಯೂ ಅದು ತಲೆಯೆತ್ತಿ ವಿಘಟನಾತ್ಮಕ ಸ್ಥಿತಿ 
ಸೃಷ್ಟಿಸಿರುವುದು, ಅದರ ಜಿಗುಟುತನ ಸೂಚಿಸುತ್ತದೆ. ನಗರ ಪ್ರದೇಶಗಳಲ್ಲಿ 
ಜಾತಿಗಳು ಸೃಷ್ಟಿಸುತ್ತಿರುವ ಆವಾ೦ತರಗಳನ್ನು ಲೇಖಕರು ಕತೆಯ ಮೂಲಕವಾಗಿ 
ಕಟ್ಟಿಕೊಡುತ್ತಾರೆ. 


ನೇ ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


ಡೇವಿಡ ಸಾಹೇಬರ ಆಫೀಸಿನಲ್ಲಿ ಗುಮಾಸ್ತನಾಗಿ, ಅವರೊಂದಿಗೆ ಆತ್ಮೀಯನಾಗಿದ್ದ 
ಓಬಳಯ್ಯ. ಕಾಲಾಂತರದಲ್ಲಿ ಅವರೇ, ಓಬಳಯ್ಯನ ಮೇಲೆ "ಟೇಪ ರಿಕಾರ್ಡ್‌' 
ಕದ್ದ ಆರೋಪ ಮಾಡುತ್ತಾರೆ. ಇದರಿಂದ ಓಬಳಯ್ಯ ಒಳಗೊಳಗೆ ಮಾನಸಿಕವಾಗಿ 
ಸಂಕಟ ಪಡುತ್ತಾನೆ. ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಲಿಲ್ಲ ಎಂಬ ಕಾರಣಕ್ಕೆ 
ಹೀಗೆ ಮಾಡಿದರೆ? ಎಂಬ ಸಂಶಯ ಕಾಡುತ್ತದೆ. ಜಾತಿಯ ಕಾರಣದಿಂದ 
"ಮನುಷ್ಯರ ಪ್ರೀತಿ ಎಷ್ಟು ದಿನದವರೆಗೆ ಸಿಗುತ್ತದೆಯೋ, ಅಷ್ಟು ಮಾತ್ರ 
ಗ್ಯಾರಂಟಿ" ಎಂಬುವ ಅರಿವು ಓಬಳಯ್ಯನೊಂದಿಗೆ, ಅವನ ಮಗನಿಗೂ 
ಅರ್ಥವಾಗುತ್ತದೆ. ಅಧಿಕಾರದಲ್ಲಿದ್ದ ಡೇವಿಡ್‌ ಸಾಹೇಬರೂ, ತಮ್ಮ ಧರ್ಮಕ್ಕೆ 
ಮತಾಂತರವಾಗಲಿಲ್ಲ ಎಂಬ ಕಾರಣದಿಂದೇನೋ 'ಓಬಳಯ್ಯನ ಜೊತೆಗಿನ 
ಆತ್ಮೀಯ ಸಂಬಂಧವನ್ನು ಬಲಿಪಶುವಾಗಿಸುವ ಸಂದರ್ಭ “ಬಸವಲಿಂಗಪ್ಪ 
ಮತ್ತು ಡೇವಿಡ ಸಾಹೇಬರು' ಕತೆಯಲ್ಲಿ ಬರುತ್ತದೆ. ಈ ಕತೆಯು "ಬೂಸಾ 
ಚಳುವಳಿಯ' ಕಾರಣಕರ್ತ ಬಸವಲಿಂಗಪ್ಪನವರ ಪಾತ್ರವನ್ನು ಒಳಗೊಳ್ಳದಿದ್ದರೂ, 
ಆ ವ್ಯಕ್ತಿತ್ವವನ್ನು ಪ್ರತಿನಿಧಿಸುವ ಸಂದರ್ಭಗಳು ಕತೆಯಲ್ಲಿ ಬರುತ್ತವೆ. 


“ದಾದಾ ಕ ಪಹಾಡ' ಕತೆಯು ಕೋಮುವಾದಕ್ಕೆ ಕಾರಣವಾಗುವ ಧರ್ಮದ 
ಸಂಘಟನೆ, ಅದನ್ನು ಸಮರ್ಥವಾಗಿ ಮುನ್ನಡೆಸುವ ಕುರುಡು ಧರ್ಮದ ಕರಾಳ 
ಮನೋಭಾವವನ್ನು ಚಿತ್ರಿಸುತ್ತದೆ. ಮುಸ್ಲಿಂ ಸಮುದಾಯದ ನಾಟೀ ವೈದ್ಯನಾಗಿ 
ಜೀವನ ನಡೆಸುತ್ತಿದ್ದ ರೆಹಮನ್‌ ಪಾಶನ ಮೇಲೆ, ನಕಲಿ ಔಷಧಿ, ಅದರಿಂದ 
ಜನರ ಪ್ರಾಣಕ್ಕೆ ಕುತ್ತುಂಟಾಗುತ್ತದೆ ಎಂದು ತಾವೇ ಆರೋಪವನ್ನು ಸೃಷ್ಟಿಸಿ, 
ಆರೆಸೆಸ್‌ ಸಂಘಟನೆಯ ಕಾರ್ಯಕರ್ತರು, ಅವನ ಮೇಲೆ ದೈಹಿಕ ಹಲ್ಲೆ 
ಮಾಡುತಾರೆ. ಇದರಿಂದ ರೆಹಮನ್‌ ಪಾಶಾ ಮಾನಸಿಕವಾಗಿ, ದೈಹಿಕವಾಗಿ 
ಯಾತನೆ ಅನುಭವಿಸುತ್ತಾನೆ. ಕತೆಗಾರ ಈ ಕತೆಯ ಮೂಲಕವಾಗಿ, ಧರ್ಮ 
ರಕ್ಷಣೆಯ ನೆಪದಲ್ಲಿ ಹುಟ್ಟಿಕೊಂಡ ಸಂಘ-ಸಂಸ್ಥೆಗಳು ಹೇಗೆ ಕೋಮುವಾದಿ 
ಶಕ್ತಿಗಳಾಗಿ ರೂಪುಗೊಂಡು, ಅನ್ಯಧರ್ಮದ ಮುಗ್ಧ, ಅಮಾಯಕ ಜನರ ಪ್ರಾಣ 
ತೆಗೆಯುವ ಕಾರ್ಯಕ್ಕೆ ಕೈ ಹಾಕುತ್ತವೆ ಎಂಬ ಅನೈತಿಕ ಕೃತ್ಯವೊ೦ದನ್ನು 
ಸಮರ್ಥವಾಗಿ ದಾಖಲಿಸುತ್ತಾರೆ. 


"ಜಾತಿ ಅನೋದೇ ಒಂದು ಫಾಲ್‌, ಪೋಲಿ ಸರ್ಟಿಫಿಕೇಟ್‌, ಯಾವನೋ, 
ಣೆ ಗು 
ಯಾವುದೋ ಕಾಲದಲ್ಲಿ ಇಂಥವರು ಇಂತಾ ಜಾತಿ ಅಂದ ನೋಡಿ, ಅದು 
ಹಾಗೆಯೇ ಉಳಿದುಕೊಂಡು ಬಿಟ್ಟಿದೆ" ಎಂಬುವ ಮಾತು "ಫಾಲ್ಸ್‌ ಸರ್ಟಿಫಿಕೇಟ್‌' 
ಕತೆಯಲಿ ಬರುತದೆ. ದೇಶದಲ್ಲಿ ಎಂಥೆಂಥ ವಿಚಿತ್ರ ಸಮಸ್ಯೆಗಳಿಗೆ ಪರಿಹಾರ 
ನೀಡುತ್ತಿರುವ ಭ್ರಷ್ಟಾಚಾರ. ಕಾಸ್ಟ್‌ ಸರ್ಟಿಫಿಕೇಟ್‌ಗೂ ಸಹಾಯವಾಗುತ್ತದೆ. 
ಕೆಳಜಾತಿಯ ಅನಕ್ಷರಸ್ಥರು ಸಮಾಜದಲ್ಲಿ ಜಾತಿ ಅವಮಾನದಿಂದ ತಪ್ಪಿಸಿಕೊಳ್ಳಲು, 
[9 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ೬೯ 


ತಾನು "ಹಿಂದೂ' ಎಂದು ಮಾತ್ರ ನಮೂದಿಸಿಕೊಂಡು ಉದ್ಯೋಗ 
ಮಾಡುತ್ತಿರುವಾಗ, ನಗರ ಪ್ರದೇಶದಲ್ಲಿ ಮನೆ ಬಾಡಿಗೆ ಕೇಳಲು Bp 
ಮನೆ ಮಾಲೀಕರು - ನೀವು ವೆಜ್‌ ಇಲ್ಲವೆ ನಾನ್‌ವೆಜ್‌? ಎಂದು ಕೇಳಿ, 
ಹೊಸ ರೀತಿಯಲ್ಲಿ ಜಾತಿಯನ್ನು ಗುರುತಿಸಿ, ನಾನ್‌ವೆಜ್‌ ಎಂದಾಗ, ಅವರಿಗೆ 
ಮನೆ ಬಾಡಿಗೆ ನಿರಾಕರಿಸುತ್ತಾರೆ. ಇದರಿ೦ದ ಮುಕುಂದಯ್ಯ ಕಳವಳಗೊಳ್ಳುತ್ತಾನೆ. 
"ಬಿಟ್ಟೆನೆಂದರೂ ಬಿಡದೀ ಮಾಯೇ" ಎನ್ನುವಂತೆ, ಹಗ್ಗ ಬಿಟ್ಟರು, ಅವನನ್ನು 
ಜಾತಿ ಬಿಡಲಾಗದ ಸ್ಥಿತಿ ಎದುರಾಗುತ್ತದೆ. ತನ್ನ ಮಕ್ಕಳ ಪಬ್ಲಿಕ್‌ ಪರೀಕ್ಷೆಯ 
ಫಾರ್ಮಿನಲ್ಲಿ ತನ್ನ ಉಪಜಾತಿಯನ್ನು ಡಡ ಸಾರಿ ಬಂದಾಗ ಮತ್ತಷ್ಟು 
ಸಂಕಷ್ಟಕ್ಕೆ ಗುರಿಯಾಗುತ್ತಾನೆ. ಕೆಳಜಾತಿಯ ಮೀಸಲಾತಿಯ ಸವಲತ್ತುಗಳು 
ಒಂದೆಡೆಯಾದರೆ, ಕೆಳಜಾತಿಯವರಾಗಿ ಸಾಮಾಜಿಕ ಅವಮಾನ, ಶೋಷಣೆಗಳನ್ನು 
ಅನುಭವಿಸುವ ದುುಃ್ಧಿತಿ ಇನ್ನೊಂದೆಡೆ. ಇವೆರಡು ದ್ವಂದ್ವಗಳಿಂದ ಪಾರಾಗಲು, 
ಬೌದ್ಧ ಧರ್ಮಕ್ಕೆ ತನ್ನ ಮಕ್ಕಳೊಂದಿಗೆ ಸೇರಿ, 'ಬುದ್ದಿಷ್ಟ್‌' ಅಂತ ಮಕ್ಕಳ 
ಫಾರ್ಮ್‌ದಲ್ಲಿ ಬರೆಯಿಸುತ್ತಾನೆ. ಇದೇ ಕತೆಯಲ್ಲಿನ ಆರಾಧ್ಯ ಎಂಬುವ 
ಹಡಪದ ಲಿಂಗಾಯತ ಸಮುದಾಯಕ್ಕೆ ಸೇರಿದವನು, "ಲಿಂಗಾಯಿತ' ಎಂದು 
ಮಾತ್ರ ಹೇಳಿಕೊಳ್ಳುತ್ತಾನೆ. ತನ್ನ ಜಾತಿಯನ್ನು ಏರುಮುಖವಾಗಿ ಸೂಚಿಸುವ 
ಮೂಲಕ ಸಾಮಾಜಿಕ ಮೇಲುಸ್ತರ ಪಡೆಯಲು ಪ್ರಯತ್ನಿಸುತ್ತಾನೆ. ಒಟ್ಟಿನಲ್ಲಿ ಈ 
ಕತೆ ಜಾತಿಯ ಮೀಸಲಾತಿ ಸವಲತ್ತುಗಳಿಗೆ, ಜಾತಿಯ ಹಿಮ್ಮುಖ ಚಲನೆಯನ್ನು, 
ಸಾಮಾಜಿಕ ಅವಮಾನ, ಶೋಷಣೆಯಿಂದ ಪಾರಾಗಲು, ಜಾತಿಯ ಮೇಲ್ಮುಖ 
ಚಲನೆಗಳು ನಗರದ ಬದುಕಿನಲ್ಲಿ ಸೃಷ್ಟಿಸುತ್ತಿರುವ ಇಬ್ಬಂದಿತನವನ್ನು ವಿವರಿಸುತ್ತದೆ. 


ಮೂರನೆಯದಾಗಿ ಮನೋಶಿಥಿಲ ವ್ಯಕ್ತಿತ್ವದ ಸ್ವರೂಪಗಳು ಅವರ ಕತೆಗಳ 
ಪಾತ್ರಗಳ ಹಿನ್ನಲೆಯಲ್ಲಿ ಕಂಡುಕೊಳ್ಳಲಾಗಿದೆ. ವರ್ತಮಾನದ ಯಾಂತ್ರಿಕ ನಗರ 
ಜೀವನ ಪದ್ಧತಿಯಿಂದ, ಜನಜಂಗುಳಿಯ ನಡುವೆ ಇದ್ದೂ, ಒಂಟಿತನ, 
ಖಾಲಿತನ ಅನುಭವಿಸುತ್ತಾ ಖಿನ್ನಗೊಂಡು ಮಾನಸಿಕ "ಸಿಕ್‌ನೆಸ್‌' ದಿಂದ 
ಬಳಲುವಂತಾಗಿದೆ. ಯಾಂತ್ರಿಕ ಬದುಕಿನಿಂದಾಗಿ ಸಂಬಂಧಗಳಲ್ಲಿ ಉಂಟಾಗುತ್ತಿರುವ 
ಬಿರುಕು, ಆ ಬಿರುಕಿನ ಕಂದರದಲ್ಲಿ ಬಿದ್ದು ನರಳಾಡುವ ಪಾತ್ರಗಳು ನಟರಾಜ 
ಹುಳಿಯಾರ್‌ ಕತೆಗಳಲ್ಲಿ ಕಾಣುತ್ತೇವೆ. 


ಭಾನು ಎಂಬ ನೃತ್ಯ ಕಲಾವಿದೆ, ಮಂತ್ರಿ ಸದಾಶಿವ ನಾಯಕರ ಆತ್ಮಚರಿತ್ರೆ 
ಬರೆಯಲು ಹೋಗಿ, ಕೋಟೆ ಮನೆಯ ಭೂಗತ ಜಗತ್ತಿನ ಮುಖವಾಡಗಳು, 
ಸಂಚುಗಾರಿಕೆಗಳ ಕಂಡು ಭಯಭೀತಳಾಗುತ್ತಾಳೆ. ಆ ಮನೆಯ ಒಳಮುಖಗಳನ್ನು 
ಅರಿಯಲಾಗದೇ ತೊಳಲಾಡುತ್ತಾಳೆ. ಅಲ್ಲಿನ ಹಾದರಗಳು ಅವಳ ಮನ 


೭೦ ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


ಕದಡುತ್ತವೆ. ಇಡೀ ಕೋಟೆ ಮನೆಯೇ ಒಂದು ಮಾಯಾ ನರಿಯಂತೆ 
ಭಾಸವಾಗುತ್ತದೆ. ತನ್ನನ್ನು ಮನೋ ಯಾತನೆಗೆ ಗುರಿ ಮಾಡಿದ ಸದಾಶಿವ 
ನಾಯಕರಿಗೆ ವಿಷ ಹಾಕಿ ಅವರನ್ನು ಕೊಂದು ಮನಶ್ಶಾಂತಿ ಪಡೆಯಬೇಕೆನ್ನುತ್ತಾಳೆ. 
ಆದರೆ ಅವಳಿಗೆ ತನ್ನನ್ನು ಯಾರೋ ಕೊಲೆ ಮಾಡಲು ಸಂಚು ರೂಪಿಸುತ್ತಿದ್ದಾರೆ 
ಎಂದು ಅಂತರ್ಮುಖಗೊಂಡು ಭಯದ ನೆರಳಿನಲ್ಲಿ ಬದುಕುತ್ತಾ ಖನ್ನವಾಗುವ 
ಭಾನುಳ ಪಾತ್ರವನ್ನು “ಕೋಟೆ ಮನೆಯ ಪಾಠಗಳು' ಕತೆಯಲ್ಲಿ ನೋಡುತ್ತೇವೆ. 


ಡೇವಿಡ ಸಾಹೇಬರು ಹೊರಿಸಿದ ಟೇಪರಿಕಾರ್ಡ್‌ ಕದ್ದ ಆರೋಪದಿಂದ, 
ಓಬಳಯ್ಯ "ಗಿಲ್ಫಿಸಿಕ್‌ನೆಸ್ಟ್‌' ದಿಂದ ಬಳಲುತ್ತಾನೆ. ಸಾಹೇಬರ ವೈಚಾರಿಕತೆಯಿಂದ 
ದೇವರ ಘೋಟೋಗಳನ್ನು ಗೋಡೆಯಿಂದ ತೆಗೆದು ಹಾಕುತ್ತಾನೆ. ಆದರೆ ಮತ್ತೆ 
ಅವನೇ ಬಸವಲಿಂಗಪ್ಪನವರ ಮತ್ತು ಡೇವಿಡ ಸಾಹೇಬರ ಭಾವಚಿತ್ರವನ್ನು 
ಗೋಡೆಗೆ ಹಾಕುವ ಕ್ರಿಯೆ, ಅವನ ಹೋಯ್ದಾಟದ ವ್ಯಕ್ತಿತ್ವವನ್ನು ತಿಳಿಸುತ್ತದೆ. 
“ಹೊಸ ಮನೆಯ ದೇವರು' ಕತೆಯಲ್ಲಿ ರಾಜಣ್ಣ ಎಂಬುವ ವ್ಯಕ್ತಿ ಕೊಳಗೇರಿಯ 
ಜನರನ್ನು ತಿರಸ್ಕರಿಸುತ್ತಾ, ತನ್ನ ಹೊಸ ಮನೆಯಲ್ಲಿ ಅದೇ ಕೊಳಗೇರಿಯ 
ದೇವಮ್ಮ ಜೊತೆ ಸಮಾಗಮವಾಗುತ್ತಾನೆ. ಒಂದೇ ಕೊಳಗೇರಿಯ ಜನರ 
ಕುರಿತು ಅವನಿಗಿರುವ ಇಬ್ಬಗೆಯ ಮನೋಭಾವವನ್ನು ಸೂಚಿಸುತ್ತದೆ. 'ಜ್ಞಾನಪೀಠದ 
ಹಾದಿಯಲ್ಲಿ' ಕತೆಯ ಸಾಹಿತಿ ಚಂದ್ರಶೇಖರಗೌಡ, ತಾನು ಜ್ಞಾನಪೀಠ ಪ್ರಶಸ್ತಿಗೆ 
ಯೋಗ್ಯನೇ? ಅಯೋಗ್ಯನೇ? ತಾನು ಎಡಪಂಥಿಯೇ? ಇಲ್ಲವೇ ಬಲಪಂಥಿಯೇ? 
ಎಂಬ ಮಾನಸಿಕ ದ್ವಂದ್ವಗಳ ಸುಳಿಯಲ್ಲಿ ಸಿಲುಕಿ ಒದ್ದಾಡುತ್ತಾನೆ. 


ಇಂದಿನ ಮೊಬೈಲ್‌ ದುನಿಯಾದಲ್ಲಿ, ಅದನ್ನು ಮೋಜಿಗಾಗಿ ಬಳಸಿಕೊಂಡು 
ಅವಾಂತರಗಳ ಅನುಭವಿಸುವ ಪಾತ್ರ "ಆರ್ಟ್‌ ಆಫ್‌ ಲೈಯಿಂಗ್‌' ಕತೆಯಲ್ಲಿದೆ. 
ಮಹಾನಗರದ ಸರಕಾರಿ ಕಛಟೇರಿಯೊಂದರಲ್ಲಿ ಕೆಲಸ ಮಾಡುವ ಮುಕುಂದಯ್ಯ, 
ಮೊಬೈಲ್‌ ಮೂಲಕವಾಗಿ ಇತರರಿಗೆ ಸುಳ್ಳು ವದಂತಿಯ ಸುದ್ದಿ ಕಳುಹಿಸಿ 
ಮೋಸದ ಖುಷಿ ಪಡೆದುಕೊಳ್ಳುತ್ತಾ ಜೀವನ ಸಾಗಿಸುತ್ತಿರುತ್ತಾನೆ. ಕೊನೆಗೆ 
ಅವನ ಸುಳ್ಳುತನ ಮನೆಯಲ್ಲಿ ಹೆಂಡತಿ, ಮಕ್ಕಳು ನಂಬದಾದಾಗ, ಮಾನಸಿಕವಾಗಿ 
ಬಳಲುತಾನೆ. ಅವನ ಒಳಗೆ ಹುಟ್ಟಿಕೊಂಡ ಅಪರಾಧಿ ಭಾವನೆ, ಅವನನ್ನೇ 
ಬಲಿಯಾಗಿಸುತದೆ. ಮನೆಯಲ್ಲಿ ಇರುವಾಗ ನಿಜವಾಗಿಯೂ ಕಾಣಿಸಿಕೊಂಡ 
ಎದೆನೋವು, ಮನೆಯವರಿಗೆ ಸುಳ್ಳಿನಂತೆಯೇ ಗೋಚರವಾಗುತ್ತದೆ. ಇದರಿಂದ 
ಮತ್ತಷ್ಟು ಚಿಂತೆಯಲ್ಲಿ ಮುಳುಗಿ, ನಿದ್ರೆಯಿಂದ ದೂರವಾಗುತ್ತಾನೆ. ಹೀಗೆ 
ಖಿನ್ನತೆಯಿಂದ ಬಳಲುವ ಪಾತ್ರವನ್ನು ಗಮನಿಸಬಹುದು. 


೭೧ 
ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


ಹುಡುಗಿಯೋರ್ವಳು ತನ್ನ ವೈಯಕ್ತಿಕ ಮನೋಸಮಸ್ಕೆಗಳನ್ನು ಎಂ.ಡಿ. ಓದಿದ 
ಸೈಕಿಯಾಟ್ರಿಕ್‌ ಡಾಕ್ಟರ್‌ ನ ಹೇಳಿಕೊಂಡಾಗ, ಅವಳ ಮನೋವ್ಯಾಧಿಯನ್ನು 
ಸಾ ಕಾ 'ವೈದ್ಯನೇ, ಅವಳ ಸಮಸ್ಯೆಯನ್ನು ತನ್ನ ಮೇಲೆ ಹೇರಿಕೊಂಡು, 
ಬದುಕೆ ಖಾಲಿತನವೆಂದು ಭಾವಿಸಿ, ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸುವ 
ವಿಮುಖಗೊಂಡ ವ್ಯಕ್ತಿತ್ವವನ್ನು "ದಾದಾ ಕ ಪಹಾಡ' ಕತೆಯಲ್ಲಿ ಬರುತ್ತದೆ. ಇಲ್ಲಿನ 
ಕತೆಗಳಲ್ಲಿ ಶಿಥಿಲಗೊಂಡ ವ್ಯಕ್ತಿತ್ವಗಳು ಮಾನಸಿಕವಾಗಿ ದುರ್ಬಲರಾಗಿರುವುದು | 
ಅರಿವಿಗೆ ಬರುತ್ತದೆ. ಸಮಸ್ಯೆಗಳಿಂದ ಹೊರಬಂದು, ಬದುಕು ಕಟ್ಟಿಕೊಳ್ಳಲು 

ನಡೆಸುವ ಹೋರಾಟಗಳು ಕತೆಯಲ್ಲಿ ಹಿನ್ನೆಲೆಗೆ ಸರಿದಿವೆ. 


ನಾಲ್ಕನೆಯದಾಗಿ ಸಾಹಿತ್ಯ ವಲಯದ ತಲ್ಲಣದ ನೆಲೆಗಳು ಹುಳಿಯಾರ್‌ ಅವರ 
ಕತೆಗಳಲ್ಲಿ ಬರುತ್ತವೆ. ವರ್ತಮಾನದಲ್ಲಿ "ರಾಜಕಾರಣ'ಗಳ ಪ್ರವೇಶದಿಂದ, 
ಸಾಹಿತ್ಯ ವಲಯದಲ್ಲಿಯೂ ಸಹ ಸಾಮಾಜಿಕ ಜವಾಬ್ದಾರಿ, ಬದ್ಧತೆಯ 
ಕಳೆದುಕೊಂಡ ಕೆಲವು ಸಾಹಿತಿಗಳಿಂದ ತಲ್ಲಣಕ್ಕೆ ಈಡಾಗುತ್ತಿರುವ ಸಂಗತಿಯನ್ನು 
ತಮ್ಮ ಕತೆಗಳ ಆಶಯದ ಮೂಲಕವಾಗಿ ವ್ಯಕ್ತಪಡಿಸುತ್ತಾರೆ. ಇಂತಹ ಸಾಹಿತ್ಯ 
ವಲಯದ ತಲ್ಲಣಗಳನ್ನು ಕತೆಯಲ್ಲಿ ತರುವ ಮೂಲಕವಾಗಿ ನಟರಾಜ್‌ 
ಹುಳಿಯಾರ್‌ ಅವರ ಕತೆಗಳು, ಇತರರಿಗಿ೦ತ ವಿಶೇಷವಾಗಿ ಕಾಣುತ್ತವೆ. 


ಸಾಹಿತ್ಯದ ಒ೦ದು ಪ್ರಕಾರ ಆತ್ಮಕತೆ. ತನ್ನ ಆತ್ಮಕತೆ ತಾನೇ ಬರೆಯವುದು ಒಂದು 
ಕ್ರಮವಾದರೆ, ತಮ್ಮ ಆತ್ಮಕತೆಯನ್ನು ಮತ್ತೊಬ್ಬರು ಬರೆಯುವುದು ಇನ್ನೊಂದು 
ಮಾದರಿಯಾಗಿ ನೋಡುತ್ತೇವೆ. ಬೇರೆಯವರ ಆತ್ಮಕತೆಯನ್ನು ಬರೆಯುವಾಗ 
ಎದುರಾಗುವ ಅವಾಂತರಗಳು, ತಾಕಲಾಟಗಳು ಡ್ಯಾನ್ಸರ್‌ ಭಾನುಳ ಸಂಕಟಗಳನ್ನು 
"ಕೋಟೆ ಮನೆಯ ಪಾಠಗಳು' ಕತೆಯಲ್ಲಿ ದಾಖಲಿಸಿದ್ದಾರೆ. ಮಂತ್ರಿ ಸದಾಶಿವ 
ನಾಯಕರ ಆತ್ಮಚರಿತ್ರೆ ಬರೆಯಲು ಹೋಗಿ, ಅವಳು ಕೋಟೆ ಮನೆಯ 
ಭೂಗತ ಲೋಕದ ಕರಾಳ ಮುಖಗಳ ಚಿತ್ರಣ ಬರೆದು ಪುಟ ತುಂಬಿಸುವ 
ಅನಿವಾರ್ಯತೆಯಲ್ಲಿ ವ್ಯಂಗ್ಯ ಅಡಗಿದೆ. 


ತನ್ನ ಕವಿ ಮನಸಿನ ಬಗ್ಗೆಯೇ ನಂಬಿಕೆಯಿಲ್ಲದ, ಸಾಹಿತ್ಯ ಮತ್ತು ಬದುಕಿನ 
ಬಗ್ಗೆ ಬದ್ಧತೆಯಿಲ್ಲದ ಜ್ಞಾನಪೀಠ ಪ್ರಶಸ್ತಿ ಪಡೆದ ಚ೦ದ್ರಶೇಖರಗೌಡ ಇಬ್ಬಗೆಯ 
ಮನಸಿನ ಪಾತ್ರ ಒಂದೆಡೆಯಾದರೆ, ಅವರ ಸಾಹಿತ್ಯ ಪಠ್ಯಗಳನ್ನು ಓದದೆ, 
ಅವರನ್ನು ಸಂದರ್ಶನಕ್ಕೆ ಆಹ್ವಾನಿಸಿ, ಅವರಿಗೆ ಅಸಂಬದ್ದ ಪ್ರಶ್ನೆಯನ್ನು ಕೇಳುವ 
ವಿಮರ್ಶಕ ಪಾತ್ರ ಇನ್ನೊಂದೆಡೆ. ಹೀಗೆ ಎರಡು ಬದ್ಧತೆ ಇಲ್ಲದ ವ್ಯಕ್ತಿತ್ವಗಳು 


೭೨ ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


ಸಾಹಿತ್ಯ ವಲಯವನ್ನೇ ತಲ್ಲಣಕ್ಕೀಡು ಮಾಡುವ ಚಿತ್ರಣವನ್ನು "ಜ್ಞಾನಪೀಠದ 
ಹಾದಿಯಲ್ಲಿ' ಕತೆ ಕಟ್ಟಿಕೊಡುತ್ತದೆ. ಈ ಕತೆಯಲ್ಲಿ ವರ್ತಮಾನ ಸಾಹಿತ್ಯ 
ವಲಯದ ಸ್ವರೂಪ ವನ್ನು ಅರಿಯಲು ಸಾಧ್ಯವಾಗುತ್ತದೆ. ಹಾಗೆಂದೂ ಎಲ್ಲ 
ಸಾಹಿತಿಗಳು "ಹೀಗೆ ಇರುಹತೆಂದು ಕತೆಗಾರರ ವಾದವಲ್ಲ. ಅಲ್ಲಿನ ಒಂದು 
ಸಾಧ್ಯತೆಯನ್ನು ಮಾತ್ರ ಕತೆಯಾಗಿಸಿದ್ದಾರೆ ಎನ್ನುವುದು ಮುಖ್ಯ 


“ಸರಸ್ವತಿಯ ಸನ್ನಿಧಿಯಲ್ಲಿ' ಕತೆಯು ವಿಮರ್ಶಕನಾದವನು ಎದುರಿಸುವ 
ಮಸ್ಯೆಗಳನ್ನು ನಿರೂಪಿಸುತ್ತದೆ. ವಿಮರ್ಶಕ ರಂಗಪ್ಪ ಸಸಾಕ್ಷಿ' ಪತ್ರಿಕೆಯಲ್ಲಿ 
ಲಿಂಗೇಗೌಡ ಎಂಬ ಬಂಡಾಯ ಕವಿಯ ಕವಿತೆಯ ಬಗ್ಗೆ ಖಡಕ್‌ ಆದ 
ವಿಮರ್ಶೆಯನ್ನು ಬರೆದಾಗ, ಕವಿ ತನ್ನ ಕಾವ್ಯದ ಮೇಲೆ ಬಂದ ವಿಮರ್ಶೆಯನ್ನು 
ನೋಡಿ, ವಿಮರ್ಶಕನಿಗೆ ಜೀವ ಬೆದರಿಕೆ ಹಾಕುತ್ತಾನೆ. ಆ ಮೂಲಕ ವಿಮರ್ಶಕ 
ಬಲಪಂಧಿಯನೆಂದು ಆರೋಪಿತ ಲೇಬಲ್‌ ಅಂಟಿಸುವ ಘಟನೆ ಹಾಗೂ 
ರಾಮಪ್ಪ ಎಂಬ ಮಂತ್ರಿ ತನ್ನ ಕಾದಂಬರಿಗೆ ಮುನ್ನುಡಿ ಬರೆಯಲು 
ವಿಮರ್ಶಕನಿಗೆ ಒತ್ತಾಯಿಸುವ ಘಟನೆ - ಇವೆರೆಡು ವಿಮರ್ಶಕರಿಗೆ 
ಎದುರಾಗುತ್ತಿರುವ ಒತ್ತಡವನ್ನು ಗಮನಕ್ಕೆ ಬರುತ್ತದೆ. ಎಡಪಂಥೀಯ, 
ಬಲಪಂಧೀಯ ಸಾಹಿತಿಗಳು ಇರುವಂತೆ, ವಿಮರ್ಶಕರು ಇದ್ದಾರೆಯೇ ಎಂಬ 
ಸಂಶಯ ಮನಸಿನಲ್ಲಿ ಮೂಡುತ್ತದೆ. ಅದನ್ನು ಬರೆದವನಿಗಿಂತ, 
ವಿಮರ್ಶಕನಾದವನಿಗೆ ಕೃತಿಯ ಆಶಯಗಳನ್ನು ಸಮರ್ಥವಾಗಿ ಕಟ್ಟಿಕೊಡಲು 
ಎಷ್ಟರ ಮಟ್ಟಿಗೆ ಸಾಧ್ಯವಾಗಿದೆ ಎಂಬುವುದು ಮುಖ್ಯ ನೆಲೆಯಲ್ಲಿ ಈ ಕತೆಯ 
ಆಶಯದ ತುಡಿವಿರುವುದು ಪ್ರಮುಖ ಎನ್ನಿಸುತ್ತದೆ. 


ಹೀಗೆ ವರ್ತಮಾನ ಬದುಕಿನಲ್ಲಿ ನಡೆಯುತ್ತಿರುವ ತವಕ ತಲ್ಲಣಗಳನ್ನು 
ಕೇಂದ್ರವಾಗಿಟ್ಟುಕೊಂಡು ನಟರಾಜ್‌ ಹುಳಿಯಾರ ಅವರು ಕತೆಗಳ Rue 
ಸಾಹಿತಿ ಆದವನಿಗೆ ಇರಬೇಕಾದ ಬದುಕು ಬದ್ಧತೆಯ ವಿಚಾರದಿಂದಲೂ ಇಲ್ಲಿನ 
ಕತೆಗಳು ಕೃತಕತೆಯ ಪರಿಧಿಯಾಚೆ ನಿಂತು ಮಾತಾಡುತ್ತವೆ. ಕತೆಗಾರನೊಳಗೆ 
ಇರುವ ಸಮಕಜವಾದಿ! ಮನೋವಿಜ್ಞಾನಿ, ಅಪ್ಪಟ ಸಾಹಿತಿಯ ಮನಸೊಂದು 
ಇಲ್ಲಿನ ಕತೆಗಳೊಳಗೆ ಜೀವಂತವಾಗಿರುವುದು ಗುರುತಿಸಬಹುದು. ಇವರ 
ಕಥೆಗಳು ಸದ್ಯದ ವಾಸ್ತವಗಳಿಗೆ ಮುಖಾಮುಖಿಯಾಗುವ ಗುಣದಿಂದ 
ಮುಖ್ಯವಾಗುತ್ತವೆ. ವ್ಯಂಗ್ಯ ಹಾಸ್ಕ ಸ್ಯದ ಮೂಲಕವಾಗಿ ಬದುಕನ್ನು ಗ್ರಹಿಸುವ ರೀತಿ 
ಓದುಗರಿಗೆ ಆತ್ಮೀಯವಾಗುತ್ತದೆ. ಗದ್ಯದ ಲಯಗಾರಿಕೆ, ಕಾವ್ಯದ ತೆಳುವಾದ 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ೭೩ 


ಪದರು. "ಆಧುನಿಕ' ಎನ್ನಬಹುದಾದ ಭಾಷೆಯೊಡನೆ, ಆಡುಮಾತಿನ ಸಹಜ 
ಬೆರಕೆಯಿಂದ ಕಥನಗಾರಿಕೆಗೆ ಒಂದು ವಿಶಿಷ್ಟ ಶಕ್ತಿ ಸಾಧ್ಯವಾಗಿದೆ. ಇವೆಲ್ಲ 
ಗುಣಗಳಿಂದ ಕೂಡಿದ ನಟರಾಜ್‌ ಹುಳಿಯಾರ್‌ ಕತೆಗಳು ನಮ್ಮ ಗಮನ 
ಸೆಳೆಯಲು ಯಶಸ್ವಿಯಾಗಿವೆ. 


ಪರಾಮರ್ಶನ ಗ್ರಂಥಗಳು : 


೧. 


ನಟರಾಜ್‌ ಹುಳಿಯಾರ : ಮಾಯಾಕಿನ್ನರಿ (೨೦೧೧) ಪಲ್ಲವ ಪ್ರಕಾಶನ, 
ಚನ್ನಪಟ್ಟಣ 

ಟಿ. ಪಿ. ಅಶೋಕ : ಪುಸ್ತಕ ಸಮಯ (೨೦೧೧) ಅಕ್ಷರ ಪ್ರಕಾಶನ, 
ಹೆಗ್ಗೋಡ 

ಆರ್‌. ತಾರಿಣಿ ಶುಭದಾಯಿನಿ : ಸಾಮಯಿಕ (೨೦೧೩) ಸ್ವಪ್ನ ಬುಕ್‌ 
ಹೌಸ್‌, ಬೆ೦ಗಳೂರು. 


ಎಸ್‌. ಆರ್‌. ವಿಜಯಶಂಕರ : ನಿಜದನಿ (೨೦೧೨) ಕನ್ನಡ ಸಂಘ, 
ಕ್ರೈಸ್ಟ್‌ ಯುನಿವರ್ಸಿಟಿ, ಬೆಂಗಳೂರು 


ಸಂಕ್ರಮಣ ಸಾಹಿತ್ಯ ಸ್ಪರ್ಧೆ : ೨೦೧೬ 


ಪ್ರವೇಶ ಸ್ವೀಕರಿಸಲು ಈಗ ಕಡೇ ದಿನಾಂಕ : ೨೫ ನವೆಂಬರ್‌ ೨೦೧೬ 


ಪ್ರವೇಶ ಧನ (ಒಂದೊಂದಕ್ಕೆ) | 
ಹನಿಗವನ : ರೂ ೫... ಕವನ : ರೂ. ೧೦ 
ಸಣ್ಣ ಕತೆ: ರೂ. ೧೫ ಲಲಿತ ಪ್ರಬಂಧ : ರೂ. ೧೫ 


ಪ್ರವೇಶ ಧನವನ್ನು ಅಂಚೆ - ಸ್ಟಾಂಪುಗಳ ಮೂಲಕ - (ರೂ. ೧, 
೨. ೩, ೪, ೫. ಹೀಗೆ) ಕಳಿಸುವುದು ಸುಲಭ 


* ಸಂಪಾದಕರು 


ಸಂಕ್ರಮಣ ೪೨೯ /ಸೆಪೆ ಸ೦ಬರ್‌-ಅಕ್ಟೋಬರ್‌ ೨೦೧೬ 


| ಕ್ಷ-ಕಿರಣ | 
“ಮಲ್ಲ' ಕನ್ನಡ ಪದವೆ? ಸಂಸ್ಕೃತ ಪದವೆ? 


pS ಜ್ಯೋತಿ ಹೊಸೂರ 


"ಮಲ್ಲ' ಇದು ಕನ್ನಡ ನುಡಿಯಲ್ಲಿ ಪ್ರಚಲಿತದಲ್ಲಿದ್ದು, ವ್ಯಾಪಕವಾಗಿ ಬಳಕೆ 
ಗೊಳ್ಳುತ್ತಿರುವ ಪದ. ಮಲ್ಲಗಾಳಗ, ಮಲ್ಲಪ್ಪ ಮತ್ತು ಮಲ್ಲವ್ವಾ ಮಲ್ಲಪ್ಪಗೌಡ, 
ಮಲೆಯಪ್ಪ, ಮಲ್ಲಗಂಬ (ಮಲ್ಲಕ೦ಭ), ಮಲ್ಲಾಪುರ, ಮಲ್ಲಸರ್ಜ ಮುಂತಾದವು 
“ಮಲ್ಲ'ವನ್ನು ಮೂಲವಾಗಿಟ್ಟುಕೊಂಡು ರೂಪುಗೊಂಡ ಕನ್ನಡ ಭಾಷೆಯ 
ಪದಗಳಾಗಿವೆ. ಹೀಗೆ ಈ ಪದವು ಕನ್ನಡಿಗರ ಸಂಸ್ಕೃತಿಯಲ್ಲಿ ಹಾಸು ಹೊಕ್ಕಾಗಿ 
ಮಹತ್ವದ ಸ್ಥಾನ ಹೊಂದಿದೆ. ಮೇಲಿನ ಉದಾಹರಣೆಗಳಲ್ಲದೆ ಇನ್ನೂ ಅದೆಷ್ಟೋ 
ಬಗೆಯಲ್ಲಿ "ಮಲ್ಲ' ಈ ಪದದಿಂದ ರೂಪುಗೊಂಡು, ರೂಪಾಂತರ ಹೊಂದಿದ 
ಪದಗಳು ಕನ್ನಡ ಭಾಷೆಯಲ್ಲಿ ಪ್ರಯೋಗ ಹೊಂದುತ್ತಲಿವೆ. ಸಾಮಾನ್ಯರಿಂದ 
ಮೊದಲುಗೊಂಡು ವಿದ್ವಾಂಸರವರೆಗಿನ ವಿವಿಧ ಹಂತದ ಜನರು ಈ ಪದವನ್ನು 
ಮೂಲವನ್ನಾಗಿಟ್ಟುಕೊಂಡು ವಿವಿಧ ರೀತಿಯಲ್ಲಿ ಬಳಸುವುದುಂಟು. ಹೀಗಾಗಿ 
"ಮಲ್ಲ' ಇದು ಕನ್ನಡಿಗರಲ್ಲಿ “ಅಚ್ಚಗನ್ನಡ”. ಮೂಲದ ಶಬ್ದವೆಂದು 
ಗ್ರಹಿಕೆಯಾಗಿರುವುದು ಸ್ವಾಭಾವಿಕ. ಆದರೆ ಕನ್ನಡ ಸಾಹಿತ್ಯ ಪರಿಷತ್ತು. 
ಬೆಂಗಳೂರು ಇವರು ಪ್ರಕಟಿಸಿದ ನಿಘಂಟಿನಲ್ಲಿ ಅದನ್ನು ರಚಿಸಿದ ತಜ್ಞರು ಮಾತ್ರ 
ಈ ಶಬ ಿ ಸಂಸ್ಕೃತ ಭಾಷೆಯದ್ದಾಗಿದೆಯೆಂದು ದಾಖಲಿಸಿದ್ದಾರೆ. ಪರಿಷತ್ತಿನವರು 
೧೯೯೩ರಲ್ಲಿ ಪ್ರಕಟಿಸಿರುವ ಕನ್ನಡ ನಿಘಂಟು ಏಳನೆಯ “ಸಂಪುಟದ ಪುಟ 
೬೯೭೪-೭೫ರಲ್ಲಿ “ಮಲ್ಲ' ಶಬ್ದದ ವಿವಿಧಾರ್ಥ ಕೊಟ್ಟು, ಇದು ಸಂಸ್ಕೃತ 
ಮೂಲದ್ದೆಂದು ಸ್ಪ ಸ್ಪಷ್ಟವಾಗಿ ನಮೂದಿಸಿದ್ದಾರೆ. ಕನ್ನಡ ಹ ನಾ ವಿದ್ವಾಂಸರೇ 
ಈ ಶಬ್ದ ) ಸಂಸ್ಕೃತ ಮೂಲದ್ದೆಂದು ಅಧಿಕೃತ ಗಸ ಗಂಥವಾಗಿರುವ ಪರಿಷತ್ತು 
ಪ್ರಕಟಿಸಿರುವ ಕನ್ನಡ ನಿಘಂಟುವಿನಲ್ಲೇ ನಮೂದಿಸಿದ ಮೇಲೆ ಈ ಬಗ್ಗೆ 
ಪಶ್ನಿ ಸುವ ಪ್ರಮೇಯವೇ ಹುಚ್ಚು ಸಾಹಸ ಅನ್ನಿಸುವುದು, ಸಹಜ. ಹೀಗಿದ್ದರೂ 
ಈ “ಬಗ್ಗೆ ಜಿಜ್ಞಾಸೆ ಅವಶ್ಯವೆಂದು ನನ್ನ ಧೈರ್ಯದ ಅಭಿಪ್ರಾಯ. ಆದ್ದರಿಂದ 
ಈ ಬಗ್ಗೆ ಚರ್ಚೆ ಅತ್ಯಗತ್ಯವೆಂದು ಮುನ್ನುಗ್ಗುವೆ. ಗಣ್ಯರಾದ ವಿದ್ವಾಂಸರೂ 
ಒಮ್ಮೊಮ್ಮೆ ಎಡವುವುದುಂಟು, ಎ೦ಬ ಭರವಸೆಯೇ ನನ್ನ ಮುನ್ನುಗ್ಗುವ 
ಪ್ರಯತ್ನಕ್ಕೆ ಮೂಲ ಪ್ರೇರಣೆ. 


“ಮಲ್ಲ' ಶಬ್ದದ ಭಾಷಾಮೂಲದ ಬಗ್ಗೆ ಈಗ ತಾಳ್ಮೆಯಿಂದ, ಮರುಪರಿಶೀಲನೆ 


ಮಾಡಬೇಕಾಗಿದೆ. ಈ ಶಬ್ದದ ಮೂಲದ ಬಗ್ಗೆ ಹೆಚ್ಚಿನ ಕಾಳಜಿಯಿಂದ 


ಸಂಕ್ರಮಣ ೪೨೯/ಸ ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ೭೫ 


ಪರ್ಯಾಲೋಜಿಸದೇ ಈ ಕನ್ನಡ ನಿಘಂಟುಕಾರರು ಸ೦ಸ್ಕೃತದಲ್ಲಿಯ ಬಳಕೆಗೆ 
ವ್ಯಾಮೋಹಗೊಂಡು ಅದು ಸಂಸ್ಕೃತಮೂಲದ ಶಬ್ದವೆ೦ಬುದಾಗಿ ಹೇಳಿದ್ದಾರೆಂದು 
ಮೇಲುನೋಟಕ್ಕೇ ಅನ್ನಿಸುತ್ತಲಿದೆ. ಸಂಸ್ಕೃತ ಭಾಷೆಯಲ್ಲಿ ಬಳಕೆಗೊಳ್ಳುವ 
ಶಬ್ದಗಳೆಲ್ಲ ಕಡ್ಡಾಯವಾಗಿ ಸ ಸಂಸ ತ ಮೂಲದವೇ ಆಗಿರುತ್ತವೆಂಬ ಧೃಢವಿಶ್ವಾಸ 
ಈ ನಿಘಂಟು ತಜ್ಞರಿಗೆ ಪ್ರಚೋದನೆ ನೀಡಿದೆಯೆಂದೇ ತರ್ಕಿಸಬೇಕಾಗುತ್ತದೆ. 
“ಮಲ್ಲ: ಈ ಶಬ್ದವನ್ನು ಸಂಸ್ಕೃತ ಭಾಷೆಯಲ್ಲಿಯೂ ಬಳಸ ಲಾಗುತ್ತದೆ. 
ಅಂತೆಯೇ ಈ ಶಬ್ದದ ಮೂಲವು ಸಂಸ್ಥೃತವೆಂದು ತಜ್ಞರು ಭ್ರಮೆಗೊಳಗಾಗಿ 
ತಮ್ಮ ಕನ್ನಡ ನಿಘಂಟುವಿನಲ್ಲಿ ನಮೂದಿಸಿಬಿಟ್ಟಿದ್ದಾರೆಂದು ನಾವೀಗ 
ನಿರ್ಣಯಿಸಬೇಕಾಗುತ್ತದೆ. ಭಾಷಾ ಶಾಸ್ತ್ರಜ್ಞರ ಭಾಷೆಯ ಬಗೆಗಿನ ಸಿದ್ಧಾಂತಗಳನ್ನು 
ಆಧರಿಸಿ ಆಲೋಚಿಸಿದರೆ ನಿಘಂಟು ವಿದ್ವಾಂಸರ ತಪ್ಪು ನಿರ್ಣಯ ವಿದಿತವಾಗುತ್ತದೆ. 


ಜಗತ್ತಿನಲ್ಲಿಯ ಯಾವೊಂದು ಭಾಷೆಯೂ ಬೇರೆ ಭಾಷೆಗಳಿಂದ ಶಬ್ದಗಳನ್ನು 
ಸ್ವೀಕರಿಸದೇ ತನ್ನಲ್ಲಿಯ ಸ್ವಂತ ಶಬ್ದ ಸಂಪತ್ತನ್ನು ಮಾತ್ರ ಹೊಂದಿರಲು 
ಸಾಧ್ಯವಿಲ್ಲವೆಂದು ಈಗ ಎಲ್ಲ ಭಾಷಾ ವಿಜ್ಞಾನಿಗಳೂ ಒಪ್ಪಿಕೊಂಡಿದ್ದಾರೆ. 
ಹೀಗಾಗಿ ಸಂಸ್ಥೃತದಲ್ಲಿಯೂ ಅನ್ಯ ಭಾಷೆಗಳ ಶಬ್ದಗಳು ಸೇರಿಕೊಂಡಿವೆ; ಮತ್ತು 
ಬಳಕೆಗೊಳ್ಳುತ್ತಲಿವೆಯೆಂಬುದನ್ನು ಒಪ್ಪಿ, "ಮಲ್ಲ' ಕುರಿತು ಈಗ ಜಿಜ್ಞಾಸೆಯನ್ನು 
ಮುಂದುವರಿಸಿ ಮರುನಿರ್ಣಯ ಮಾಡಬೇಕಾಗುತ್ತದೆ. 


ದ್ರಾವಿಡ ಭಾಷಾಗುಂಪಿನ ಕನ್ನಡ ಭಾಷೆಯಲ್ಲಿಯ ಕೆಲವು ಶಬ್ದಗಳು ಸಂಸ್ಕೃತದಲ್ಲಿ 
ವ್ಯಾಪಕವಾಗಿ ಬಳಕೆಗೊಳ್ಳುತ್ತಿರುವುದರಿ೦ದ ಅವು ಸಂಸ್ಕೃತದ ಮೂಲಶಬ್ದಗಳೆಂದೇ 
ಗ್ರಹಿಕೆ ಅನೇಕರಲ್ಲಿದೆ. ಅಚ್ಚಗನ್ನಡದ ನೀರು ಎ೦ಬ ಶಬ್ದ ಸಂಸ್ಕೃತ ಭಾಷೆಯಲ್ಲಿ 
ವಿವಿಧ ರೀತಿಯಲ್ಲಿ ಬಳಕೆಗೊಳ್ಳುತ್ತಲಿದೆ. ಹಾಗೂ ಈ ನೀರು ಎಂಬುದು 
ಮೂಲದಲ್ಲಿ ಸಂಸ್ಕೃತ ಭಾಷೆಯ ಶಬ್ದವೆಂದೇ ಸಾಮಾನ್ಯವಾಗಿ ಎಲ್ಲರ 
ಗಹಿಕೆಯೂ ಆಗಿದೆ. ಭಾಷಾ ವಿಜ್ಞಾನಿಗಳು ಮಾತ್ರ ನೀರು ಇದು ಸಂಸ್ಕೃತ 
ಮೂಲದ ಶಬ್ದವಲ್ಲ; ಕನ್ನಡದಿಂದ ಸಂಸ್ಕೃತ ಭಾಷೆಯು ಸ್ವೀಕರಿಸಿದ ಶಬ್ದವೆಂಬುದನ್ನು 
ಖಚಿತಪಡಿಸಿದ್ದಾರೆ. ಮಿಟಚಿ (ಮಿಡಚಿ) ಎಂಬ ಕನ್ನಡ ಶಬ್ದ ಸಂಸ್ಥೃತದಲ್ಲಿಯ 
ಪೂಜ್ಯ ಮಹಾಕೃತಿಯೆಂಬುದಾಗಿ ಪರಿಗಣಿಸಲಾಗಿರುವ ವೇದದಲ್ಲಿಯೇ 
ಬಳಕೆಗೊಂಡಿರುವುದನ್ನು ಭಾಷಾವಿಜ್ಞಾನಿಗಳಾದ ವಿದ್ವಾಂಸರು ತೋರಿಸಿಕೊಟ್ಟಿದ್ದಾರೆ. 
ವೇದ ಕಾಲದಷ್ಟು ಪ್ರಾಚೀನ ದಿನಮಾನಗಳಿಂದಲೂ ಸಂಸ್ಕೃತದಲ್ಲಿ ಕನ್ನಡ 
ಮೊದಲಾದ ಭಾಷೆಗಳ ಶಬ್ದಗಳು ಬೆರೆತುಕೊಳ್ಳಲಾರಂಭಿಸಿದ್ದವೆ೦ಬ ವಾದವನ್ನು 
ಮೊದಲು ಎಲ್ಲರೂ ಅರಿತುಕೊಳ್ಳುವುದು ಅತ್ಯಗತ್ಯ. ಇದಿಷ್ಟು ಪೀಠಿಕೆಯೊಂದಿಗೆ, 
ಮುಕ್ತಮನಸ್ಸನ್ನು ಹೊಂದಿದಾಗ `ಮಲ್ಲ' ಶಬ್ದದ ಮೂಲ ಪ್ರತಿಪಾದಿಸಲು 
ಮುಂದಾಗಬೇಕಾಗಿದೆ. 


೭೬ ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


ಭಾಷಾವಿಜ್ಞಾನದ ಹಿನ್ನೆಲೆಯಲ್ಲಿ ಶಬ್ದದ ಮೂಲ ಶೋಧಿಸುವ ಮುನ್ನ ಜೀವಿಗಳ 
ಉಗಮ ಮತ್ತು ಉತ್ಪಾಂತಿಯ ಕಾರಣದಿಂದ ಮಾನವನ ಭಾಸ ಇತ್ಯಾದಿ 
ವಿಷಯಗಳ ಅರಿವೂ” ಈ ದಿಶೆಯಲ್ಲಿ ಬಹಳ ಮಹತ್ವದ ಬೆಳಕು 
ಚೆಲ್ಲಲಿದೆಯೆಂಬುದನು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳಬೇಕಾಗಿದೆ. ಏಕಾಣು ಜೀವಿಗಳು 
ನೀರಿನಲ್ಲಿ ಉಗಮಿಸಿದ. ಅನಂತರ ಉತ್ಕಾಂತಿ ಪ್ರಕ್ರಿಯೆಯು ಮುನ್ನಡೆದು ಹಲವು 
ಬಗೆಯ ಜೀವಿಗಳು ರೂಪುಗೊಂಡವು. ಆ ಮೇಲೆ ಉತ್ಕಾಂತಿ ಇನ್ನಷ್ಟು 
ವ್ಯಾಪಕಗೊಂಡು ಗುಡ್ಡ ಬೆಟ್ಟಗಳಲ್ಲಿ ಮಂಗ, ಚಿಂಪಾಂಜಿ; ಮೂಡದ 
ಥೀವಿಗಳು ವಿಕಾಸ ಹೊಂದಿ, ಅಲ್ಲಿಯೇ ಮುಂದಿನ ಹಂತವಾಗಿ ಆದಿ 
ಮಾನವರ ಉಗಮವಾಯಿತೆಂಬುದನ್ನು ಜೀವವಿಜ್ಞಾನಿಗಳು ಈಗ ಖಚಿತಪಡಿಸಿದ್ದಾರೆ. 
ಆದ್ದರಿಂದ, ಗುಡ್ಡ ಬೆಟ್ಟಗಳೇ ಮಾನವನ ಉಗಮ ಕಾಲದ ಮೂಲಸ್ಥಾನ 
ಗಳಾಗಿವೆಯೆಂಬುದು ವೈಜ್ಞಾನಿಕ ಸತ್ಯವಾಗಿದೆ. ಇನ್ನೊಂದು ಮಹತ್ವದ ವಾಸ್ತವವನ್ನು 
ನಾವೀಗ ಗಮನಿಸಿ ಅರಿತುಕೊಳ್ಳಬೇಕು. ಗುಡ್ಡ-ಬೆಟ್ಟ ಅರ್ಥವುಳ್ಳ "ಮಲೆ 
ಎಂಬುದು ಎಲ್ಲ ದ್ರಾವಿಡ ಭಾಷೆಗಳಲ್ಲಿ ಮೊದಲು ವ್ಯಾಪಕವಾಗಿ ಬಳಕೆಯಾಗುತ್ತಿದ್ದ 
ಮೂಲಶಬ್ದ ಎಂಬುದನ್ನೂ ನಾವೀಗ ತಿಳಿದುಕೊಂಡು ನೆನಪಿಟ್ಟುಕೊಳ್ಳಬೇಕು. 
ಅದರಲ್ಲಿಯೂ ಕನ್ನಡ ಭಾಷೆಯಲ್ಲಿ ಈ "ಮಲೆ' ಎಂಬುದು ಹಲವು ಬಗೆಯಲ್ಲಿ 
ರೂಪಾಂತರಗೊಂಡು ಬಳಕೆಗೊಳ್ಳುವುದು ಇಂದಿನ ವರೆಗೂ ಅವ್ಯಾಹತವಾಗಿ 
ಸಾಗಿಬಂದಿದೆ. ಹೀಗಾಗಿ, ಮಲೆಗಳ ಬಗ್ಗೆ ಕನ್ನಡಿಗರಲ್ಲಿ ವಿಶೇಷವಾದ ಆಕರ್ಷಣೆ 
ಮತ್ತು ಆದರ ಭಾವನೆ ಒಡಮೂಡಿ ಸಾಗಿಕೊಂಡು ಬಂದಿದೆ. ಕರ್ನಾಟಕ ಮತ್ತು 
ಮಹಾರಾಷ್ಟ್ರ ರಾಜ್ಯಗಳಲ್ಲದೆ ದಕ್ಷಿಣ ಭಾರತದ ಬಹುಭಾಗವೆಲ್ಲ ಗುಡ್ಡ. 
ಬೆಟ್ಟಗಳಿಂದ ವ್ಯಾಪ್ತವಾಗಿದೆಯೆಂಬುದನ್ನು ಈ ಸಂದರ್ಭದಲ್ಲಿ ಗಮನಿಸಲೇಬೇಕು. 
ಅರವಲೆ (ಅರಮಲೆ) ಬೆಟ್ಟ, ತಿರುಮಲೆ, ಮಲೆನಾಡು, ಮಲೆಯಯ್ಯ 
(ಮಲ್ಲಯ್ಯ) ಗುಡ್ಡ ಮುಂತಾದ ಭೂಭಾಗಗಳ ಹೆಸರುಗಳು ಮಲೆಯ (ಗುಡ್ಡ- 
ಬೆಟ್ಟಗಳ) ಸೂಚಕಗಳಾಗಿವೆ. ಈ ಅಂಶವನ್ನೂ ನಾವೀಗ ಪರಿಗಣಿಸಬೇಕು. 
ಅಂತೆಯೇ ಅವುಗಳ ಜೊತೆಗಿನ ತಾದಾತ್ಮ್ಯವನ್ನು ಸ್ಮರಿಸಿಕೊಳ್ಳುವ ಸಲುವಾಗಿ 
ದ್ರಾವಿಡ ಭಾಷೆಗಳಲ್ಲಿ, ಅದರಲ್ಲಿಯೂ ಪ್ರಾಮುಖ್ಯವಾಗಿ ಕನ್ನಡದಲ್ಲಿ ಅನೇಕ ನಿತ್ಯ 
ಬಳಕೆಯ ಶಬ್ದಗಳೂ ಅಂಕಿತನಾಮಗಳೂ ದೇವತಾ ನಾಮಗಳೂ "ಮಲೆ'ಯ 
ಸಾಹಚರ್ಯದೊಂದಿಗೆ ರೂಪುಗೊಂಡಿವೆ. 

ಈ ಲೇಖನದ ಆರಂಭದಲ್ಲಿ ಎತ್ತಿ ಹೇಳಿರುವ ಶಬ್ದಗಳನ್ನು ಮತ್ತು ಅಂಥ ಬೇರೆ 
ಪದಗಳನ್ನು ಈಗ ನೆನಪಿಸಿಕೊಳ್ಳುವುದು ಉದ್ದೋಧಕ ಕ್ರ ಕ್ರಮವಾಗುತ್ತದೆ. ಮಲ್ಲಪ್ಪ 
ಮಲ್ಲವ್ವ, 'ಮಲ್ಲಯ್ಯ ಮಲ್ಲೇಶ, ಮಲ್ಲಸರ್ಜ, ತಿರುಮಲೇಶ, "'ಮಲೆಯಪ, 
ಮಲ್ಲಗಾಳಗ. ಮಲ್ಲಯುದ್ಧ ಮೈಲಾರ, ಮಲ್ಲಾಪುರ, ಮಲಪಭಾ, ಮುಂತಾದ 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ ೭೭ 


ಶಬ್ದಗಳ ಆಂತರ್ಯ-ಆಶಯಗಳನ್ನು ನಾವು ಪರಿಶೀಲನೆ ಮಾಡಿದರೆ ಅವುಗಳಲ್ಲಿ 
ವಿಶಿಷ್ಟತೆ ಹುದುಗಿರುವುದು ವ್ಯಕ್ತವಾಗುತ್ತದೆ ಈ ಬಗೆಯ ಶಬ್ದಗಳ ಬಳಕೆಯು 
ದ್ರಾವಿಡ ಮೂಲದ ಕನ್ನಡ ಭಾಷಯಲ್ಲಿ ವಿಷುಲ ಮತ್ತು ವ್ಯಾಪಕವಾಗಿರುವಷ್ಟು 
ಉತ್ತರದ ಕಡೆಯ ಭಾಷೆಗಳಲ್ಲಿ ಇಲ್ಲವೆಂಬುದೂ ಚಿಂತನೀಯ ವಾಸ್ತವವಾಗಿದೆ. 


'ಮಲೆ' ಈ ಶಬ್ದವು ದ್ರಾವಿಡ ಮೂಲದ ಭಾಷೆಗಳಲ್ಲವುಗಳಲ್ಲಿ “ದೇಸಿ' 
ಶಬ್ದವೆಂಬುದಾಗಿ ಸದರ ನಿಘಂಟು ಗಂಥ (ಸಂಪುಟನಿ; ಪುಟ ೬೯೭೩)ದಲ್ಲಿಯೇ 
ಸ್ಪಷ್ಟವಾಗಿ ದಾಖಲಿಸಲಾಗಿದೆ. ಈ "ಮಲೆ' ಶಬ್ದದಿಂದಲೇ 'ಮಲ್ಲ' 
ರೂಪುಗೊಂಡಿದೆಯೆಂಬುದನ್ನು ಎಲ್ಲರೂ ಈಗ ಅರಿತುಕೊಳ್ಳುವುದು ಸಹಜ 
ಭಾಷಾ ಪ್ರಕ್ರಿಯೆಯಾಗಿದೆ. ಮಲೆಯ ವಾಸಿ "ಮಲ್ಲ'; ಮಲೆಯ ಒಡೆಯ (ಈಶ) 
“ಮಲ್ಲೇಶ'; ಮಲೆಯ ವಾಸಿಗಳು ಮಾಡುವ ಕಾಳಗ `ಮಲ್ಲಗಾಳಗ' ಎಂಬುದಾಗಿ 
ಕನ್ನಡದಲ್ಲಿ ಸಹಜವೆಂಬಂತೆ ಶಬ್ದಗಳು ರೂಪುಗೊಂಡಿರುವುದುಂಟು. ಈ 
ಸಹಜ ಭಾಷಾಪಕ್ರಿಯೆಯನ್ನು ಗುರುತಿಸುವ - ಅರಿತುಕೊಳ್ಳುವ - ಕಾರ್ಯ 
ವಿದ್ವಾಂಸರಿಂದ ಆಗಬೇಕು. 


ಮಲ್ಲಗಾಳಗವು (ಮಲ್ಲಯುದ್ಧ) ಕುಸ್ತಿ ಕಲೆಯಾಗಿ (ಕ್ರೀಡೆಯಾಗಿ) 
ಪರಿವರ್ತನೆಗೊಂಡು ಹೆಚ್ಚು ಜನಪ್ರಿಯವಾಗಿರುವುದೂ ಮಹಾರಾಷ್ಟ್ರವನ್ನು 
ಮೊದಲುಗೊಮಡು ಕರ್ನಾಟಕ, ಆಂಧ್ರಪ್ರದೇಶ ಮು೦ತಾದ ಮಲೆಗಳನ್ನೊಳಗೊಂಡ 
ರಾಜ್ಯಗಳಲ್ಲಿಯೇ ಎಂಬುದನ್ನು ಗಮನಿಸಬೇಕಾಗುತ್ತದೆ. ಮಹಾಭಾರತ 
ಕಾಲದಿಂದಲೂ ಕುಸ್ತಿ ಕ್ರೀಡೆಗಾಗಿ '(ಮಲ್ಲಯುದ್ಧಕ್ಕಾಗಿ) ಕ ಪ್ರದೇಶವೇ ಪ್ರಖ್ಯಾತಿ 
ಪಡೆದಿತ್ತೆಂಬುದನ್ನು "ಅಧ್ಯಯನದಿಂದ ಮನವರಿಕೆ ಮಾಡಿಕೊಳ್ಳಬೇಕಾಗಿದೆ. 


ಮೇಲೆ ಪ್ರಸ್ತಾಪಿಸಿದ ಮಹತ್ವದ ಅಂಶಗಳನ್ನೆಲ್ಲ ಗಮನಿಸುತ್ತ ಜಿಜ್ಞಾಸೆಯಿಂದ 
ಪರಾಮರ್ಶೆ ಮಾಡಿದಾಗ 'ಮಲ್ಲ' ಶಬ್ದವು ಸಂಸ್ಕೃತ ಮೂಲದ್ದಾಗಿರದೆ ದ್ರಾವಿಡ 
ಭಾಷಾ ಗುಂಪಿನ ಕನ್ನಡ ಮೂಲದ್ದೆಂದು ಯಾವುದೇ ಬಗೆಯ ಸಂಶಯಕ್ಕೆಡೆಯಿಲ್ಲದೆ 
ನಿಶ್ಚಯಿಸಬೇಕಾಗುತ್ತದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಕನ್ನಡ 
ನಿಘಂಟು ಗ್ರಂಥಕ್ಕೆ ಸಂಬಂಧಿಸಿದವರು ಈ ದಿಶೆಯಲ್ಲಿ ಆವಶ್ಯಕ - ತಿದ್ದುಪಡಿ 
ಮಾಡಿಕೊಳ್ಳಲು ಏರ್ಪಾಡು ಮಾಡಬೇಕೆಂದು ಆಗ್ರಹಪೂರ್ವಕವಾಗಿ ವಿನಂತಿಸ ' 
ಬೇಕಾಗುತ್ತದೆ. 


೬೮ ಸಂಕ್ರಮಣ ೪೨೯ / ಸೆಪೆ ಸಂಬರ್‌-ಅಕ್ಟೋಬರ್‌ ೨೦೧೬ 


ಡಾ. ವೀರಣ್ಣದಂಡೆ 
ಮೊ: ೯೪೪೮೭ ೭೮೯೯೧ 


ಕೆ. ಬಿ. ವೀರಲಿಂಗನಗೌಡ್ರ 
ಮೊ: ೯೪೪೮೧ ೮೬೦೯೯ 


ಡಾ. ಎಸ್‌. ಆರ್‌. ನಾಯಕ 


ಎಚ್‌. ಎಸ್‌. ಮುಕ್ತಾಯಕ್ಕ 
ಮೊ: ೯೬೧೧೯ ೩೩೦೫೦ 


ಅಲ್ಲಮಪ್ರಭು ಬೆಟ್ಟದೂರು 


ಮೊ: ೯೮೪೪೦ ೪೯೨೦೫ 


ಡಾ. ಎಚ್‌. ಎಫ್‌. ನಾಯ್ಕರ 
ಮೊ: ೯೪೪೮೮ ೨೩೫೦೦ 


ಡಾ. ಆರ್ಕೆ ಮಣಿಪಾಲ 
ಮೊ: ೯೯೮೬೨ ೯೭೬೭೦ 


ಡಾ. ಶ್ವೇತ ಸಿ. 
ಮೊ: ೮೭೬೨೫ ೯೧೪೫೯ 


ವೈ. ಎಂ. ಯಾಕೊಳ್ಳಿ 
ಮೊ : ೯೭೩೧೯ ೭೦೮೫೭ 


ಮಹಾಂತೇಶ ಪಾಟೀಲ 
ಮೊ: ೯೯೮೦೮ ೩೩೯೫೫ 


ಜ್ಯೋತಿ ಹೊಸೂರ 
ಮೊ: ೯೪೮೧೭ ೩೮೨೦೦ 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


ನಮ್ಮ ಲೇಖಕರು 


ಕನ್ನಡ ಪ್ರಾಧ್ಯಾಪಕರು (ಇಮೆರಿಟಸ್‌) 
ಗುಲಬರ್ಗಾ ವಿಶ್ವವಿದ್ಯಾಲಯ, ಕಲಬುರಗಿ-೫೮೫ ೧೦೬ 


ಎಸ್‌.ಆರ್‌.ಜಿ.ಎಚ್‌.ಎಂ. ಪ್ರೌಢಶಾಲೆ 
ಸಿದ್ಧಾಪುರ (ಉ.ಕ.) - ೫೮೧ ೩೫೫ 


ಕರ್ನಾಟಕ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು (ಮಾಜಿ) 
#೩೯೯, ಶ್ರೀವೆಂಕಟರಮಣ ನಿವಾಸ, ಕ್ರಾಸ-೪, ರಾಜಮಹಲ 
ವಿಲಾಸ-॥, ಬೆಂಗಳೂರು ೫೬೦ ೦೯೪. 


8 ೧-೯-೮೩, ಸಿದ್ಧಾರ್ಥ, ಆಜಾದ ನಗರ 
ರಾಯಚೂರು - ೫೮೪ ೧೦೧ 


ಅಮರ ಚೇತನ, ಕಲ್ಮಾಣನಗರ 
ಕೊಪ್ಪಳ ೫೮೩ ೨೩೧ 


8೧೫೯೧, ಭಾವತರಂಗಿಣಿ, ಮೇನ್‌-೧೭ 
ಜೆ.ಪಿ. ನಗರ, ಹಂತ-೨, ಬೆಂಗಳೂರು - ೫೬೦ ೦೭೮ 


ಪುದರ್‌, ಮಹಾಲಸಾ ದಿನಸಿ ಎದುರು, ಹರಿಶ್ಚಂದ್ರ ಮಾರ್ಗ 
ಉಡುಪಿ - ೫೭೬ ೧೦೧ 


ಶ್ರೀ ಯೋಗನರಸಿಂಹಸ್ವಾಮಿ ನಿಲಯ, ಕ್ರಾಸ್‌-೨, ಹೊಸಕೋಡಿ 
ಹಳ್ಳಿ, ತರೀಕೆರೆ ರಸ್ತೆ, ಭದ್ರಾವತಿ (ಶಿವಮೊಗ್ಗ) ೫೭೭ ೩೦೧ 


ಉಪನ್ಯಾಸಕರು, ಸರಕಾರಿ ಪ.ಪೂ. ಕಾಲೇಜು 
ಸವದತ್ತಿ (ಬೆಳಗಾವಿ) ೫೮೧ ೧೨೬ 


ಸಂಶೋಧನಾ ವಿದ್ಯಾರ್ಥಿ, ಕರ್ನಾಟಕ ಕೇಂದ್ರಿಯ ವಿಶ್ವವಿದ್ಯಾಲಯ 
ಕಡಗಂಚಿ (ಕಲಬುರಗಿ) ೫೮೫ ೩೧೧ 


ವಿಕಾಸ, ಪೊಲೀಸರ ವಸತಿ ನಿಲಯ, ಉತ್ತರ ಬದಿ 
ರಾಯಬಾಗ (ಬೆಳಗಾವಿ) ೫೮೧ ೩೧೭ 


೭೯ 


ಸಂಕ್ರಮಣ ಸಮಾಚಾರ 


ಸಂಗಾತಿಗಳೆ, ಈ 


೮೦ 


ಅಕ್ಷರ ಲೋಕದ ಅನೇಕ ಸಮಾಚಾರ ಹಂಚಿಕೊಳ್ಳಲು ಇದೊಂದು 
ಹೊಸ ಪುಟ. ಲೇಖಕರು, ಪ್ರಕಾಶಕರು ತಮ್ಮ ಹೊಸ ಕೃತಿಗಳ ಬಗ್ಗೆ 
ಣ್ಣ ಸಣ್ಣ ಜಾಹಿರಾತು ನೀಡಬಹುದು. ಸಂಸ್ಥೆಗಳು ನಡೆಸುವ ಸಾಹಿತ್ಯಿಕ 
ರ್ಧೆಗಳ ಸುದ್ದಿಗೂ ಜಾಗ ಇದೆ. 


PW 


ಸಂಕ್ರಮಣ ಪ್ರಕಾಶನದ “ಕನ್ನಡ ಸಾಹಿತಿಗಳ ಮಾಹಿತಿ” - ಕೈಪಿಡಿಯ 
ಪರಿಷ್ಕೃತ ಆವೃತ್ತಿಯ ತಯಾರಿ ಭರದಿಂದ ಸಾಗಿದೆ. ನಿಮ್ಮ ಪರಿಚಿತ 
ವಲಯದ ಬರಹಗಾರರ ಅಂಚೆ ವಿಳಾಸ ತಿಳಿಸಿದರೆ ಸಾಕು. ನಾವೇ 
ಸಂಪರ್ಕಿಸುತ್ತೇವೆ. 


ಸಾಹಿತ್ಯದ ಅನೇಕ ಪ್ರಕಾರಗಳಿಗೆ ಸಂಬಂಧಿಸಿದ ಸಾವಿರಾರು ಪುಸ್ತಕಗಳು 
ಸಂಕ್ರಮಣ ಕಾರ್ಯಾಲಯದಲ್ಲಿ ಸಂಗ್ರಹವಾಗಿವೆ. ಸೃಜನಶೀಲರು - 
ವಿಮರ್ಶಕರು - ಸಂಶೋಧಕರು ನನ್ನನ್ನು ನೇರವಾಗಿ ಸಂಪರ್ಕಿಸಿ ಈ 
ಕೃತಿಗಳನ್ನು ಪಡೆಯಬಹುದು. (ಸೂಕ್ತ ರಿಯಾಯ್ತಿ ದರದಲ್ಲಿ) ಪರಸ್ಥಳದಿಂದ 
ಬರುವ ಗೆಳೆಯರು ಮುಂಚೆಯೇ ತಿಳಿಸುವುದು ಒಳ್ಳೆಯದು. ಶಾಲೆ 
- ಕಾಲೇಜುಗಳು, ಸಂಘ-ಸಂಸ್ಥೆಯವರು ತಮ್ಮ ಗ್ರಂಥಾಲಯ ವೃದ್ಧಿ 
ಪಡಿಸಲು ಇದೊಂದು ಒಳ್ಳೇ ಅವಕಾಶ. 


ನಾಲ್ಕನೆಯ ಸಂಕ್ರಮಣ ಸುವರ್ಣ ಸಂಪುಟ ಅಚ್ಚಾಗುತ್ತಿದೆ. ತಯಾರಾದೊಡನೆ 
ಎಲ್ಲರಿಗೂ ತಿಳಿಸುತ್ತೇವೆ. ಅದರ ಬಿಡುಗಡೆ ಕಾರ್ಯಕ್ರಮ ಮಧ್ಯ 
ಕರ್ನಾಟಕ ಅಥವಾ ಉತ್ತರ ಕರ್ನಾಟಕದಲ್ಲಿ. ಅದೊಂದು ಮಿನಿ 
ಸಂಕ್ರಮಣ ಸಾಹಿತ್ಯ ಸಮ್ಮೇಳನವೇ ಆಗಲಿದೆ. 


$ ಸಂಪಾದಕರು 


ಸಂಕ್ರಮಣ ೪೨೯ / ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೧೬ 


ಣಿನ್ನ 


ಇಂ 


ತಗ 

1) 

13 
4) 13 
| p 
yt 


- 560 001 


ಕಾ 
ಒಂಗಳ 


2 


". NP 8; 4 ಸ್ಕಿ 
ಕ ‘dali ಒಂಟೆ ಜನ? 


» ಸೆಂಟರ 
ಥೆ ; 22121932 
email: sahitvakademia gmail.com 


Bea 
ರ್ಕ 


ಣ್ಯ 


Td 
ಕ Vo 
4515 


* |? 
PS 


03} 


> [Ud 
nk 


5411108 4111714 : PERIODICAL 
REGD. WITH THE REGISTRAR OF NEWSPAPERS FOR IND 
VIDE RNINo. 29730/76 


EDITOR: CHANDRASHEKHAR PATIL 
Vol. 51 : No. 05 Sept-Oct. 201 


3.43% 1.4 
OF PUBLICATION 


ವೀರಣ್ಣ ದಂಡೆ | 
| 


ವೀರಲಿಂಗನ ಗೌಡ್ರ 
ಎಚ್‌. ಎಸ್‌. ಮುಕ್ತಾಯಕ್ಕ 
ಎಸ್‌. ಆರ್‌. ನಾಯಕ 
ಅಲ್ಲಮಪ್ರಭು ಬೆಟ್ಟದೂರು } 
ಎಚ್‌. ಎಫ್‌. ನಾಯ್ಕರ 
ಆರ್ಕೆ ಮಣಿಪಾಲ 
ಶ್ವೇತ ಸಿ. 
ವೈ. ಎಂ. ಯಾಕೊಳ್ಳಿ 


ಮಹಾಂತೇಶ ಪಾಟೀಲ 


ಜ್ಯೋತಿ ಹೊಸೂರ 
ಚಂಪಾ ತ್ತ 
° SANKRAMANA PRAKASHANA 
2016 # 2nd Main, Jyothi Layout, Jaragenahalli 


Ward 186, J. P. Nagar Post, Bangalore-560 ( 
©0080-2632 33 44, Mob.: 94490-69344 


